WPP -47 


S 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಏಪ್ರಿಲ್ ೨೬, ೨೦೧೨ ( ವೈಶಾಖ ೬ , ಶಕ ವರ್ಷ ೧೯೩೪) ಸಂಚಿಕೆ ೧೭ 

ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 


ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನಗೊಳಿಸಲು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ 

ಅಧಿಕಾರೇತರ ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಯೋಇ 309 ಪಿಟಿಪಿ:94 ದಿನಾಂಕ: 07 - 08 - 1995. 

2 . ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ವಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರ ಪತ್ರ 

- ಸಂಖ್ಯೆ : ಬ್ರಮಕೈಸ/940/2011 ದಿನಾಂಕ : 03 - 11 - 11 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಮೇಲೆ 
ಓದಲಾದ ( 2) ರ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ವಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚಿಸಿರುವ ಸದಸ್ಯರುಗಳನ್ನು 
ಮಾನ್ಯ ಯೋಜನಾ ಸಚಿವರ ಶಿಫಾರಸ್ಸಿನ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವಂತೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲ್ಲೂಕು 
ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿ ಈ ಆದೇಶವನ್ನು 
ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಯೋ 20 ಬೋವಿವಿ 2012 ಬೆಂಗಳೂರು, ದಿನಾಂಕ: 03ನೇ ಮಾರ್ಚ್ 2012 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಹಿಂದೆ ಹೊರಡಿಸಲಾದ ಆದೇಶವನ್ನು ರದ್ದುಪಡಿಸಿ ಈ 
ಕೆಳಕಂಡ ಅಧಿಕಾರೇತರ ಸದಸ್ಯರನ್ನು ನಾಮ ನಿರ್ದೇಶನ ಮಾಡಲಾಗಿದೆ: 
ಬಾಗಲಕೋಟೆಜಿಲ್ಲೆ ಬೀಳಗಿ ತಾಲ್ಲೂಕು 
ಕ್ರ. ಸಂ . | ಹೆಸರು ಮತ್ತು ವಿಳಾಸ 

ವರ್ಗ 
1. ಶ್ರೀ ಹಣಮಂತ, ಎಲ್. ಪಾಟೀಲ, ಸಾ : ಯಡಹಳ್ಳಿ, ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

ಸಾಮಾನ್ಯ 
2 . ರಾಚಣ್ಣ ಜಿ . ಗೂಳಿಪಲ್ಯ , ಸಾ ; ಗಲಗಲಿ, ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

ಸಾಮಾನ್ಯ 
ಶ್ರೀಮತಿ ಯಲ್ಲವ್ವ ಈ ಕೊಡಬಾಗಿ, ಸಾ : ಚಿಕ್ಕಹಂಚಿನಾಳ ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

ಮಹಿಳೆ 
ಶ್ರೀ ಪಡಿಯಪ್ಪ ಪಕೀರಪ್ಪ ಹೂಡೇದಮನಿ, ಸಾ : ನಾಗರಾಳ ಬೀಳಗಿ ತಾಲ್ಲೂಕು, ಬಾಗಲಕೋಟೆಜಿಲ್ಲೆ 

ಪ . ಪಂ . 
5. ಶ್ರೀ ರಜಾಕ್‌ಸಾಬ್ ಹುಸೇನ್ ಸಾಬ್ ದಳವಾಯಿ , ಸಾ : ಅನಗವಾಡಿ ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

ಅ . ಸಂ . 
ಶ್ರೀ ಮಲ್ಲಪ್ಪ ಹನುಮಂತ ನೇನನ್ನಿ , ಸಾ : ಚಿಕ್ಕಾಲಗುಂಡಿ, ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

ಹಿಂದುಳಿದ ವರ್ಗ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಜಿ . ಮುಳಕೂರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಪಿಆರ್ ನಂ . 803 

ಮತ್ತು ಸಾಂಖ್ಯಿಕ ಇಲಾಖೆ. 
( ೧೧೦೫) 


೧೧೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ- ೧ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನಗೊಳಿಸಲು ರಾಮನಗರ ಜಿಲ್ಲೆಯ ಮಾಗಡಿ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ 

ಅಧಿಕಾರೇತರ ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಯೋಇ 309 ಪಿಟಿಪಿ:94 ದಿನಾಂಕ: 07 - 08 -1995 . 

2 . ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ , ಬೆಂಗಳೂರು ಇವರ ಪತ್ರ ಸಂಖ್ಯೆ : ರಾಕಾ/ ನಾನಿ / 113 /2011, 

ದಿನಾಂಕ: 12 - 01 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಮೇಲೆ 
ಓದಲಾದ ( 2 ) ರ ಪತ್ರದಲ್ಲಿ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ, ಬೆಂಗಳೂರು ಇವರ ಶಿಫಾರಸ್ಸಿನ ಮೇರೆಗೆ ರಾಮನಗರ ಜಿಲ್ಲೆಯ ಮಾಗಡಿ 
ತಾಲ್ಲೂಕು ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಆದ್ದರಿಂದ ಈ 
ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಯೋಣ 21 ಯೋವಿವಿ 2012 ಬೆಂಗಳೂರು, ದಿನಾಂಕ: 02ನೇ ಮಾರ್ಚ್ 2012 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ರಾಮನಗರ ಜಿಲ್ಲೆಯ ಮಾಗಡಿ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಹಿಂದೆ ಹೊರಡಿಸಲಾದ ಆದೇಶವನ್ನು ರದ್ದುಪಡಿಸಿ ಈ 
ಕೆಳಕಂಡ ಆರು ಜನರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ: 
ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು ಕೆ. ಡಿ. ಪಿಗೆ | 
ಕ್ರ. ಸಂ . ಹೆಸರು ಮತ್ತು ವಿಳಾಸ | 

ವರ್ಗ 
1. ಶ್ರೀ ನಟೇಶ್ ಕೆ. ಬಿನ್ ಲೇ . ಕಂಬೇಗೌಡ, ಚಕ್ರಬಾವಿ, ಮಾಡಬಾಳ್ ಹೋಬಳಿ, ಮಾಗಡಿ ತಾಲ್ಲೂಕು, ರಾಮನಗರ ಸಾಮಾನ್ಯ 


ಶ್ರೀ ಹೊಸಳಪ್ಪ ಬಿನ್ ಮರಿಯಪ್ಪ, ಗುಡೇಮಾರನಹಳ್ಳಿ ಸೋಲೂರು ಹೋಬಳಿ, ಮಾಗಡಿ ತಾಲ್ಲೂಕು, ರಾಮನಗರ | ಹಿಂದುಳಿದ ವರ್ಗ 


ಶ್ರೀಮತಿ ವಿಜಯ ಕೋಂ ಜಯರಾಮ್, ಗೊಲ್ಲರಪಾಳ್ಯ, ಕಸಬಾ ಹೋಬಳಿ, ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ ಮಹಿಳೆ 
ಶ್ರೀ ರೇಣುಕೇಶ್ ಎಲ್.ಎಸ್ . ಬಿನ್ ಸಿದ್ದಲಿಂಗಪ್ಪ, ಲಕ್ಕೇನಹಳ್ಳಿ, ಕುದೂರು ಹೋಬಳಿ, ಮಾಗಡಿ ತಾಲ್ಲೂಕು, | ಸಾಮಾನ್ಯ 
| ರಾಮನಗರ ಜಿಲ್ಲೆ | 
ಶ್ರೀ ಮುರಳಿದರ ಬಿನ್ ವೆಂಕಟಪ್ಪ ಬೈಚಾಪುರ , ಮಾಗಡಿ ತಾ : ರಾಮನಗರ ಜಿಲ್ಲೆ 

ಎಸ್ . ಸಿ . 
ಶ್ರೀ ವೀರೇಂದ್ರಕುಮಾರ್ ಜೈನ್ ಬಿನ್ ಜೀವೆಂದ್ರಯ್ಯ ಸಂಕೀಘಟ್ಟ, ತಿಪ್ಪಸಂದ್ರ ಹೋಬಳಿ , ಮಾಗಡಿ ತಾಲ್ಲೂಕು, ಅ . ಸಂ . 
ರಾಮನಗರ ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಜಿ. ಮುಳಕೂರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ | 
ಪಿಆರ್ ನಂ . 804 

ಮತ್ತು ಸಾಂಖ್ಯಿಕ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನಗೊಳಿಸಲು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ 

ಅಧಿಕಾರೇತರ ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಯೋಣ 309 ಪಿಟಿಪಿ:94 ದಿನಾಂಕ: 07 - 08 - 1995. 

2. ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ , ಬೆಂಗಳೂರು ಇವರ ಪತ್ರ ಸಂಖ್ಯೆ : ರಾಕಾ /ನಾನಿ/ 955 / 2011, 

ದಿನಾಂಕ: 14 - 12 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿರುತ್ತದೆ . ಮೇಲೆ 
ಓದಲಾದ ( 2) ರ ಪತ್ರದಲ್ಲಿ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ, ಬೆಂಗಳೂರು ಇವರ ಶಿಫಾರಸ್ಸಿನ ಮೇರೆಗೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ 
ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿದೆ. 
ಆದ್ದರಿಂದ ಈ ಕೆಳಗಿನಂತೆ ಆದೇಶಿಸಿದೆ. 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೦೭ 


6 . 


ಸರ್ಕಾರದ ಆದೇಶ ಸಂಖ್ಯೆ : ಯೋಇ67 ಯೋವಿವಿ 2009 ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2012 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ಆರು ಜನರನ್ನು ಅಧಿಕಾರೇತರ ಸದಸ್ಯರನ್ನು 
ನಾಮ ನಿರ್ದೇಶನ ಮಾಡಲಾಗಿದೆ: 
ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲ್ಲೂಕು 
ಕ್ರ. ಸಂ . ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀ ಎಲ್. ವಿ . ಪುರುಷೋತ್ತಮ್ ( ಕಿಶೋರ್) ಬಿನ್ ಎ .ಎಚ್. ವೆಂಕಟೇಶ ಗೌಡ ಗಿಡದ ಲಕ್ಷ್ಮೀಪುರ ಸಾಮಾನ್ಯ 
ಕಸಬಾ ಹೋಬಳಿ ಕೃಷ್ಣರಾಜಪೇಟೆ ತಾಲ್ಲೂಕು ಮಂಡ್ಯ ಜಿಲ್ಲೆ. 
ಶ್ರೀ ಚಂದ್ರಪ್ಪ ಬಿನ್ ವೀರಪ್ಪ, ದುಡುಕನಹಳ್ಳಿ, ಅಕ್ಕಿ ಹೆಬ್ಬಾಳು ಅಂಚೆ ಮತ್ತು ಹೋಬಳಿ 

ಸಾಮಾನ್ಯ 
ಕೃಷ್ಣರಾಜಪೇಟೆ ತಾಲ್ಲೂಕು, ಮಂಡ್ಯ ಜಿಲ್ಲೆ 
ಶ್ರೀ ಮೋಹನ್ ಎಂ.ಕೆ. ಬಿನ್ ಕಾಳಶೆಟ್ಟಿ, ಮಂದಗೆರೆ, ಅಕ್ಕಿ ಹೆಬ್ಬಾಳು ಹೋಬಳಿ, ಕೃಷ್ಣರಾಜಪೇಟೆ | ಹಿಂದುಳಿದ ವರ್ಗ 
ತಾಲ್ಲೂಕು, ಮಂಡ್ಯ ಜಿಲ್ಲೆ 
ಶ್ರೀ ಜಮೀರ್ ಪಾಷಾ ಬಿನ್ ಅಬ್ದುಲ್ ಸತ್ತಾರ್ ಸಾಬ್ , ಮಸೀದಿ ಬೀದಿ, ಸಿಂಧೂಘಟ್ಟ, 

ಅ . ಸಂ . 
ಕೃಷ್ಣರಾಜಪೇಟೆ ತಾಲ್ಲೂಕು, ಮಂಡ್ಯ ಜಿಲ್ಲೆ 
| ಶ್ರೀಮತಿ ಸುಕನ್ಯಾ ಕೋಂ , ಆರ್. ಡಿ. ಲಕ್ಷ್ಮಣ ಗೌಡ, ರಂಗನಾಥಪುರ, ಸಂತೇಬಾಚನಹಳ್ಳಿ 

ಮಹಿಳೆ 
ಹೋಬಳಿ, ಕೃಷ್ಣರಾಜಪೇಟೆ ತಾಲ್ಲೂಕು ಮಂಡ್ಯ ಜಿಲ್ಲೆ 
ಶ್ರೀ ಎನ್ . ಗೋಪಾಲ, ಎಲ್‌ಎಲ್‌ಬಿ. ಬಿನ್ ನಂಜಪ್ಪ ಊಗಿನ ಹಳ್ಳಿ ಅಂಚೆ, ಕಿಕ್ಕೇರಿ ಹೋಬಳಿ 

ಎಸ್ . ಸಿ . 
ಕೃಷ್ಣರಾಜಪೇಟೆ ತಾಲ್ಲೂಕು, ಮಂಡ್ಯ ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಜಿ. ಮುಳಕೂರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಪಿಆರ್‌ ನಂ . 805 

ಮತ್ತು ಸಾಂಖ್ಯಿಕ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಹೊಸ ಜಿಲ್ಲೆಯಾದ ಯಾದಗಿರ್ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಎರಡನೇ ಕಂತಿನ ಅನುದಾನ ರೂ . 12 .50 

ಕೋಟಿಗಳನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಯಾದಗಿರ್ ಜಿಲ್ಲಾಧಿಕಾರಿಗಳ ಪತ್ರ ಸಂಖ್ಯೆ : ಕಂ /ಜಿಯಾಜಿ/2011 -12 , ದಿನಾಂಕ: 10 - 05 - 2011. 

2. ಸರ್ಕಾರದ ಆದೇಶ ಸಂಖ್ಯೆ : ಯೋಇ17 ಹೈಕಮಂ 2011 , ದಿನಾಂಕ: 22 - 08 - 2011. 

3 . ಯಾದಗಿರ್ ಜಿಲ್ಲಾಧಿಕಾರಿಗಳ ಪತ್ರ ಸಂಖ್ಯೆ : ಕಂ /ಶಾಸ್ಸ. ಪ್ರ. ಅ /2011 - 12, ದಿನಾಂಕ: 02 - 02 - 2012. 
ಪ್ರಸ್ತಾವನೆ : 

- 2011 - 12ನೇ ಸಾಲಿನಲ್ಲಿ ಹೊಸ ಜಿಲ್ಲೆಯಾದ ಯಾದಗಿರ್ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ಬಾರಿಯ ವಿಶೇಷ ಅನುದಾನವಾಗಿ 
ಲೆಕ್ಕಶೀರ್ಷಿಕೆ “ 4515 - 00 - 800 - 0 - 06 - 132 (ಬಂಡವಾಳ ವೆಚ್ಚಗಳು ) ” ಅಡಿ ರೂ . 40 .00 ಕೋಟಿಗಳನ್ನು ( ರೂ . ನಲವತ್ತು ಕೋಟಿಗಳು ಮಾತ್ರ) 
ಲೆಕ್ಕಶೀರ್ಷಿಕೆ “4515 - 00 - 800 - 0 - 06 - 422 ( ವಿಶೇಷ ಘಟಕ ಯೋಜನೆ) ” ಅಡಿ ರೂ . 7.00 ಕೋಟಿಗಳನ್ನು ( ರೂ . ಏಳು ಕೋಟಿಗಳು ಮಾತ್ರ) 
ಮತ್ತು ಲೆಕ್ಕಶೀರ್ಷಿಕೆ “4515 - 00 - 800 -0 -06 - 423 ( ಗಿರಿಜನ ಉಪಯೋಜನೆ) ” ಅಡಿ ರೂ . 3. 00 ಕೋಟಿಗಳನ್ನು ( ರೂ . ಮೂರುಕೋಟಿಗಳು 
ಮಾತ್ರ) ಒಟ್ಟು ರೂ . 50 .00 ಕೋಟಿಗಳನ್ನು ಒದಗಿಸಲಾಗಿದ್ದು ಈಗಾಗಲೇ ಮೇಲೆ ಓದಲಾದ ( 2 ) ರ ಆದೇಶದಲ್ಲಿ ಮೊದಲನೇ ಕಂತಾಗಿ ರೂ . 12 .50 
ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ( 3) ರ ಪತ್ರದಲ್ಲಿ 2ನೇ ಕಂತಿನ ಅನುದಾನ ರೂ . 12 .50 ಕೋಟಿಗಳನ್ನು ಬಿಡುಗಡೆ ಮಾಡುವಂತೆ ಜಿಲ್ಲಾಧಿಕಾರಿ, 
ಯಾದಗಿರ್, ಇವರು ಕೋರಿರುತ್ತಾರೆ. ಅಂತೆಯೇ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಯೋಇ17 ಹೈಕಮಂ 2011 ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2012 
ಯಾದಗಿರ್ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಕೆಳಕಂಡಂತೆ ಒಟ್ಟು ರೂ . 1250 ಲಕ್ಷಗಳನ್ನು ಎರಡನೇ ಕಂತಾಗಿ ಬಿಡುಗಡೆ 
ಮಾಡಲಾಗಿದೆ. 

ಬಿಡುಗಡೆ ಮೊತ್ತ 
ಕ್ರ. ಸಂ . ಲೆಕ್ಕಶೀರ್ಷಿಕೆ 

( ರೂ ಲಕ್ಷಗಳಲ್ಲಿ) 
4515 - 00 -800 - 0 - 06 - 132 

675. 00 
2 . 4515 - 00 - 800 - 0 - 06 - 422 

425 . 00 
4515 - 00 - 800 - 0 - 06 - 423 

150 .00 


ಒಟ್ಟು 


1250. 00 


೧೧೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬, ೨೦೧೨ 


ಭಾಗ- ೧ 


(1) ಬಿಡುಗಡೆ ಮಾಡಿರುವ ಮೊತ್ತವನ್ನು ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಖಾತೆ ( ಪಿ. ಡಿ. ಖಾತೆಯಲ್ಲಿ ಮೊದಲು ಜಮಾ ಮಾಡಿ ನಂತರ 
ಕಾರ್ಯಕ್ರಮದ ಅನುಗುಣವಾಗಿ ಖರ್ಚು ಮಾಡತಕ್ಕದ್ದು . ಬಳಕೆಯಾದ ನಂತರ ಸರ್ಕಾರಕ್ಕೆ ಬಳಕೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 

(2) ಈ ಆದೇಶವನ್ನು ದಿನಾಂಕ : 17 - 02 - 2012ರ ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ: ಆಇ 265 / ವೆಚ್ಚ - 06 /2011ರಲ್ಲಿ 
ಅನುಮೋದಿಸಿರುವ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಜಿ . ಮುಳಕೂರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಪಿಆರ್ ನಂ . 806 

ಮತ್ತು ಸಾಂಖ್ಯಿಕ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ 

ತಿವಾಲಯ 
ವಿಷಯ : 2011- 12 ಮತ್ತು 2012 - 13ನೇ ಸಾಲಿಗೆ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳನ್ನು ಕಾರ್ಯಗತಗೊಳಿಸುವ ಬಗ್ಗೆ. 
ಪ್ರಸ್ತಾವನೆ : 

- ಕರ್ನಾಟಕ ರಾಜ್ಯವು ತನ್ನ ನಾಗರೀಕರಿಗೆ ನಿಗದಿತ ಕಾಲಮಿತಿಯೊಳಗೆ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮೊದಲಿಗೆ 11 ಇಲಾಖೆಗಳ 152 
ಸೇವೆಗಳನ್ನೊಳಗೊಂಡ ಕರ್ನಾಟಕ ನಾಗರೀಕತೆಗೆ ಸೇವೆಗಳ ಖಾತರಿ ವಿಧೇಯಕ, 2011 ನ್ನು ಜಾರಿ ಮಾಡಿದೆ . ವಿಧೇಯಕವು ಸಾರ್ವಜನಿಕರಿಗೆ 
ಸೇವೆಗಳನ್ನು ಒದಗಿಸುವುದನ್ನು ಉತ್ತಮ ಪಡಿಸುವಲ್ಲಿ ಸರ್ಕಾರಿ ನೌಕರರನ್ನು ಜವಾಬ್ದಾರರನ್ನಾಗಿಸುವ ಉದ್ದೇಶ ಹೊಂದಿದೆ. ಇದಲ್ಲದೆ, ಆಡಳಿತದಲ್ಲಿ 
ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದಲ್ಲದೇ ಸಾರ್ವಜನಿಕ ದೂರುಗಳು ಮತ್ತು ಭ್ರಷ್ಟ ಪದ್ಧತಿಗಳನ್ನು ಕಡಿಮೆ ಮಾಡುವುದು . ರಾಜ್ಯವು ತನ್ನ 
ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಅಭಿವೃದ್ಧಿ ಪಡಿಸಿರುವ ಫಲಿತಾಂಶ ಚೌಕಟ್ಟು ದಾಖಲೆಗಳನ್ನು ( Result Framework 
Document) ಪಾಲಿಸುತ್ತಿದೆ. 
2 . ಫಲಿತಾಂಶ ಚೌಕಟ್ಟು ದಾಖಲೆಗಳನ್ನು ( Result Framework Document) ಸಚಿವರು ಮತ್ತು ಇಲಾಖೆಯ ಕಾರ್ಯದರ್ಶಿಗಳ ನಡವಣ 
ತಿಳುವಳಿಕೆಯ ಪ್ರಮುಖ ದಾಖಲೆಯಾಗಿದೆ. ಶೇಕಡಾ 60 ಕ್ಕಿಂತ ಕಡಿಮೆ ಇರುವ ಸಾಧನೆಯನ್ನು ಕೆಳಮಟ್ಟದ ಸಾಧನೆಯೆಂದು ಪರಿಗಣಿಸಲಾಗುವುದು. 
ಇಲಾಖೆಯ ವಾರ್ಷಿಕ ಕಾರ್ಯನಿರ್ವಹಣೆಯನ್ನು ಈ ಸಾಧನಾ ಸೂಚಕದ ಹಾಗೂ ಗುರಿಯ ಬದ್ದತೆಗಳಿಗನುಗುಣವಾಗಿ ಅಳೆಯಬೇಕಾಗುವುದು. 
ಸಾರ್ವಜನಿಕ ಹಣವನ್ನು ಉತ್ತಮವಾಗಿ ಕಾಲಮಿತಿಯೊಳಗೆ ಮುಕ್ತವಾಗಿ , ಪಾರದರ್ಶಕವಾಗಿ ಹಾಗೂ ಮೀಸಲಾಗಿರಿಸಿರುವ ಉದ್ದೇಶಗಳಿಗಾಗಿ ವೆಚ್ಚ 
ಮಾಡುವ ಬಗ್ಗೆ ಇಲಾಖೆಗಳನ್ನು ಹೊಣೆಗಾರರನ್ನಾಗಿ ಮಾಡುವ ಒಂದು ಸಾಧನವಾಗಿ ಫಲಿತಾಂಶಗಳ ಚೌಕಟ್ಟುಗಳ ದಾಖಲೆಗಳನ್ನು ತಯಾರಿಸಲಾಗಿದೆ. 
ಫಲಿತಾಂಶಗಳ ಚೌಕಟ್ಟು ದಾಖಲೆಯು ಇಲಾಖೆಯ ಕಾರ್ಯತಂತ್ರ ರೂಪಿಸುವುದಕ್ಕಾಗಿ ತನ್ನ ದೂರದೃಷ್ಟಿ, ಗುರಿ, ಧೈಯೋದ್ದೇಶಗಳು ಹಾಗೂ ಈ ಗುರಿ 
ಮತ್ತು ಉದ್ದೇಶಗಳಿಗನುಗುಣವಾಗಿ ಇಲಾಖೆಯ ಕಾರ್ಯ ಚಟುವಟಿಕೆಗಳನ್ನು ಖಚಿತಗೊಳಿಸುತ್ತದೆ. 
3. ಪ್ರತಿಯೊಂದು ಫಲಿತಾಂಶಗಳ ಚೌಕಟ್ಟು ದಾಖಲೆಯು ಇಲಾಖೆಯ ಉದ್ದೇಶಿತ ಕಾರ್ಯಚಟುವಟಿಕೆ / ಯೋಜನೆಗಳನ್ನು ಅಳತೆ 
ಮಾಡಬಹುದಾದ ಸಾಧನಾ ಸೂಚಕಗಳನ್ನು ವಿವರಿಸುವುದು ಹಾಗೂ ಸ್ಪಷ್ಟತೆಯನ್ನು ಪ್ರಚುರ ಪಡಿಸುವುದು. ಶೇ . 80 ರಷ್ಟು ಕಾರ್ಯಚಟುವಟಿಕೆಗಳು 
ಇಲಾಖೆಗೆ ನಿರ್ದಿಷ್ಟವಾಗಿದ್ದರೆ ಇನ್ನುಳಿದ ನಾಗರೀಕ ಸನ್ನದು ಕಾರ್ಯಗತಗೊಳಿಸುವಿಕೆ, ದೂರು ನಿವಾರಣೆ, ಭ್ರಷ್ಟತನ ನಿರ್ಮೂಲನೆ, ನಿಯಮಗಳ 
ಸರಳೀಕರಣ, ಇ -ಸೇವೆಗಳ ಪೂರೈಕೆ ಮುಂತಾದ ಶೇ . 20 ಚಟುವಟಿಕೆಗಳು ಸಾಮಾನ್ಯವಾಗಿ ಎಲ್ಲಾ ಇಲಾಖೆಗಳಿಗೆ ಉತ್ತಮ ಆಡಳಿತಕ್ಕಾಗಿ ಬೇಕಾದ 
ಸಾಧನಗಳಾಗಿರುತ್ತದೆ. ಈ ಕಾರ್ಯಚಟುವಟಿಕೆಗಳು ಉತ್ತಮ ಆಡಳಿತ ತರುವುದೆಂದು ಉದ್ದೇಶಿಸಲಾಗಿದೆ. 
4. ಕೇಂದ್ರ ಸರ್ಕಾರದ ಮಂತ್ರಾಲಯಗಳು/ ಇಲಾಖೆಗಳು ಮತ್ತು ಹಿಮಾಚಲ ಪ್ರದೇಶ, ಕೇರಳ, ಮಹಾರಾಷ್ಟ್ರ ಮತ್ತು ಪಂಜಾಬ್‌ಗಳಂತಹ ಆಯ್ದ 
ರಾಜ್ಯಗಳ ಅನುಭವದ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಸಾಧನಾ ನಿರ್ವಹಣೆ ವಿಭಾಗ, ಸಚಿವ ಸಂಪುಟ ಸಚಿವಾಲಯ (Performance 
Management Division, Cabinet Secretariat ) ಇವರು ರಾಜ್ಯದಲ್ಲಿ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳನ್ನು ತಯಾರಿಸುವಲ್ಲಿ ತಾಂತ್ರಿಕ ನೆರವನ್ನು 
ಒದಗಿಸುವರು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಆರ್ಥಿಕ ಇಲಾಖೆ, ಯೋಜನಾ ಇಲಾಖೆ, ಇ - ಆಡಳಿತ , ಸಿ. ಆ. ಸು . ಇಲಾಖೆಗಳ 
ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರನ್ನೊಳಗೊಂಡ ಒಂದು ಟಾಸ್ಕ್ಫೋರ್ಸ್ ರಚಿಸಲಾಗಿದ್ದು ವಿತ್ತೀಯ 
ಕಾರ್ಯನೀತಿ ಸಂಸ್ಥೆಯ ನಿರ್ದೇಶಕರನ್ನು ಸಂಚಾಲಕರನ್ನಾಗಿ ನೇಮಿಸಲಾಗಿದೆ. ಸೆಪ್ಟೆಂಬರ್ 2011 ರಲ್ಲಿ ಬೆಂಗಳೂರಿನಲ್ಲಿ ಎಲ್ಲಾ ಇಲಾಖೆಗಳಿಗಾಗಿ ಒಂದು 
ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು . ತದನಂತರದಲ್ಲಿ ದಿನಾಂಕ: 28 - 09 -2011 ರಂದು ನಡೆದ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು /ಕಾರ್ಯದರ್ಶಿಗಳ ಮತ್ತು ಇಲಾಖಾ ಮುಖ್ಯಸ್ಥರ ಸಭೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳು ನಂತರದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ 
ಬಗ್ಗೆ ಚರ್ಚಿಸಿದರು. ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಸಚಿವಾಲಯದ ಪಿ. ಎ. ಡಿ. ವಿಭಾಗವು ರಚಿಸಿದ Adhoc Task Force (ATF ) ಫಲಿತಾಂಶಗಳ 
ಚೌಕಟ್ಟು ದಾಖಲೆಗಳನ್ನು ದಿನಾಂಕ: 18 ಮತ್ತು 19ನೇ ನವೆಂಬರ್ 2011 ರಂದು ಮೌಲ್ಯಮಾಪನ ಮಾಡಿದೆ. 

- 2011 -12 ಮತ್ತು 2012 -13ನೇ ಸಾಲಿಗೆ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳನ್ನು ಕಾರ್ಯಗತಗೊಳಿಸುವ ಬಗ್ಗೆ ಸಿ. ಆ. ಸು. ಇಲಾಖೆಯ ಈ 
ಕೆಳಗೆ ಕಾಣಿಸಿದ ಅಂಶಗಳ ಮೇಲೆ ನಿರ್ಣಯ ಕೈಗೊಳ್ಳಲು ಪ್ರಸ್ತಾವನೆಯೊಂದನ್ನು ಸಚಿವ ಸಂಪುಟದ ಸಮಿತಿಗೆ ಸಲ್ಲಿಸಲಾಗಿತ್ತು. 

1) ಎಲ್ಲಾ ಇಲಾಖೆಗಳು ಫಲಿತಾಂಶಗಳ ಚೌಕಟ್ಟು ದಾಖಲೆಗಳನ್ನು Task Force ಪರಿಶೀಲಿಸಿದಂತೆ ತಮ್ಮ ತಮ್ಮ ಫಲಿತಾಂಶಗಳ ಚೌಕಟ್ಟು 

ದಾಖಲೆಗಳನ್ನು ಅಂತಿಮಗೊಳಿಸಿ ಸಂಬಂಧಿತ ಸಚಿವರ ಅನುಮೋದನೆ ಪಡೆದು ಡಿಸೆಂಬರ್ 31 ರೊಳಗೆ ಇಲಾಖೆಗಳ ಅಂತರ್ಜಾಲಕ್ಕೆ 
(Websites) ಹಾಕುವ ಮೂಲಕ ( ಆಂಗ್ಲ ಮತ್ತು ಕನ್ನಡ ಭಾಷೆಗಳಲ್ಲಿ) ಸಾರ್ವಜನಿಕ ಪಡಿಸಬೇಕು. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಮತ್ತು ವಿತ್ತೀಯ ಕಾರ್ಯನೀತಿ ಸಂಸ್ಥೆಯು ಇ - ಆಡಳಿತ ಮತ್ತು ರಾಷ್ಟ್ರೀಯ ಮಾಹಿತಿ 
ಕೇಂದ್ರಗಳ ಸಹಯೋಗದೊಂದಿಗೆ ಎಲ್ಲಾ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳ ಒಂದು ಸಂಗ್ರಹವನ್ನು ( Compendium) ದಿನಾಂಕ: 
15ನೇ ಜನವರಿ 2012 ರೊಳಗೆ ತಯಾರಿಸುವುದಲ್ಲದೆ ಅದನ್ನು ಸಿ. ಆ . ಸು . ಇಲಾಖೆ, ಆರ್ಥಿಕ ಇಲಾಖೆ ಮತ್ತು ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗಳ ಅಂತರ್ಜಾಲದಲ್ಲಿ (Website) ಪ್ರಕಟಿಸುವುದು. ಅಲ್ಲದೆ ಎಂಪಿಕ್ ( MPIC) 
ನಮೂನೆಯೊಂದಿಗೆ ಸೇರಿಸಿದಂತಹ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳ ನಿರ್ವಹಣಾ ಪದ್ಧತಿಯನ್ನು ತಯಾರಿಸುವುದು. 


2 ) . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೦೯ 


3) ಎಲ್ಲಾ ಇಲಾಖಾ ಮುಖ್ಯಸ್ಥರು ಕೂಡಲೇ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ, ಚರ್ಚಿಸಿ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳಲ್ಲಿ 

ಹೇಳಿರುವ ಇಲಾಖೆಯ ವಿವಿಧ ಕಾರ್ಯ ಚಟುವಟಿಕೆಗಳ ಸಾಧನೆಯ ಯಶಸ್ಸನ್ನು ಎಂಪಿಕ್ (MPIC) ಮುಂತಾದ ಮಾನದಂಡದ 
ಮೂಲಕ ಅಳೆಯಬೇಕು. ಅವಶ್ಯವಿರುವೆಡೆಗಳಲ್ಲಿ ಪ್ರಸ್ತುತ ಇಲಾಖೆಯಲ್ಲಿ ಪ್ರಚಲಿತದಲ್ಲಿರುವ/ಬಳಸುತ್ತಿರುವ ಮೇಲ್ವಿಚಾರಣಾ 
ಮಾನದಂಡದ ಪದ್ಧತಿಗಳ ಗುಣಮಟ್ಟವನ್ನು ಹೆಚ್ಚಿಸುವ/ ಪೂರಕವಾಗಿಸುವ ಸಾಧನಗಳ ಮೂಲಕ ಅಳೆಯಬೇಕು. 
ವಿತ್ತೀಯ ಕಾರ್ಯನೀತಿ ಸಂಸ್ಥೆಯು ತರಬೇತಿ ಮಾರ್ಗಸೂಚಿಗಳ ಜಾರಿ , ಕಾರ್ಯಾಗಾರ , ವಿಚಾರ ಸಂಕೀರ್ಣಗಳನ್ನು ಫಲಿತಾಂಶಗಳ 
ಚೌಕಟ್ಟು ದಾಖಲೆಗಳಿಗಾಗಿ Strategy Sessions ಏರ್ಪಡಿಸುವುದು ಹಾಗೂ ಅವುಗಳಿಗಾಗಿ ಅಲ್ಪಾವಧಿಗಾಗಿ ಪರಿಣಿತರನ್ನು 
ನೇಮಿಸುವುದು ಮುಂತಾದ ನೆರವನ್ನು ಒದಗಿಸುವುದು. ಈ ಉದ್ದೇಶಗಳಿಗಾಗಿ ವಿತ್ತೀಯ ಕಾರ್ಯನೀತಿ ಸಂಸ್ಥೆಯು 
ಯೋಜನೆಯಡಿಯಲ್ಲಿನ ಬೇಡಿಕೆ ಸಂಖ್ಯೆ 2052 03 2052 - 00 - 090 - 0 - 21, Programme Performance Budget and 

Programme Evaluation ” ಅನುದಾನವನ್ನು ಉಪಯೋಗಿಸುವುದು . 
5) ಎಲ್ಲಾ ಇಲಾಖೆಗಳು ಮಾರ್ಗಸೂಚಿಗಳಲ್ಲಿ ತೋರಿಸಿರುವ ಕಾಲಮಿತಿಯೊಳಗೆ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳು 2012 - 13 ನ್ನು 

ಮಾರ್ಚ್ 31, 2012 ರೊಳಗೆ ತಯಾರಿಸುವುದು ಹಾಗೂ ಸಕಾಲದಲ್ಲಿ ಅವುಗಳನ್ನು ಸಾರ್ವಜನಿಕಗೊಳಿಸುವುದು. 
6) ಫಲಿತಾಂಶಗಳ ಚೌಕಟ್ಟು ದಾಖಲೆಗಳು 2011 - 12 ನ್ನು Task Force ಮೇ 2012 ರಲ್ಲಿ ಪರಿಶೀಲಿಸುವುದು ಹಾಗೂ ಪರಿಶೀಲಿಸಿದ 

ವರದಿಯನ್ನು ಜೂನ್ 2012 ರಲ್ಲಿ ಸಚಿವ ಸಂಪುಟದ ಮುಂದೆ ತರುವುದು . 
7) ಹೀಗೆ ತಯಾರಿಸಲಾದ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳ ಉಪಯೋಗ ಹಾಗೂ ಯಶಸ್ಸಿನ ಬಗ್ಗೆ ಸಾರ್ವಜನಿಕರಿಗೆ ಅರಿವು 
- ಹೆಚ್ಚಿಸಲು ವಾರ್ತಾ ಮತ್ತು ಪ್ರಚಾರ ಇಲಾಖೆಯು ವರ್ಷಾಂತ್ಯದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವುದು. 

ಸಚಿವ ಸಂಪುಟವು ದಿನಾಂಖ : 03 - 01 -2011 ರಂದು ನಡೆದ ಸಭೆಯಲ್ಲಿ ಮೇಲಿನ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಿರುತ್ತದೆ. 
ಆದುದರಿಂದ ಈ ಆದೇಶ. 

* ಸರ್ಕಾರಿ ಆದೇಶದ ಸಂಖ್ಯೆ : ಪಿಡಿ 02 ಪಿಎಂಐ 2012 , ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸರ್ಕಾರವು ಫಲಿತಾಂಶಗಳ ಚೌಕಟ್ಟು ದಾಖಲೆಗಳನ್ನು ಕಾರ್ಯಗತಗೊಳಿಸುವ ಬಗ್ಗೆ ಈ ಕೆಳಗೆ ಕಾಣಿಸಿದ 
ಅಂಶಗಳಿಗೆ ಅನುಮೋದನೆ ನೀಡಿ ಆದೇಶಿಸಿದೆ. 

1. ಎಲ್ಲಾ ಇಲಾಖೆಗಳ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳನ್ನು Task Force ಪರಿಶೀಲಿಸಿದಂತೆ ತಮ್ಮ ತಮ್ಮ ಫಲಿತಾಂಶಗಳ ಚೌಕಟ್ಟು 

ದಾಖಲೆಗಳನ್ನು ಅಂತಿಮಗೊಳಿಸಿ ಸಂಬಂಧಿತ ಸಚಿವರ ಅನುಮೋದನೆ ಪಡೆದು ಡಿಸೆಂಬರ್ 31 ರೊಳಗೆ ಇಲಾಖೆಗಳ ಅಂತರ್ಜಾಲಕ್ಕೆ 
(Websites ) ಹಾಕುವ ಮೂಲಕ ( ಆಂಗ್ಲ ಮತ್ತು ಕನ್ನಡ ಭಾಷೆಗಳಲ್ಲಿ ) ಸಾರ್ವಜನಿಕ ಪಡಿಸಬೇಕು. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಮತ್ತು ವಿತ್ತೀಯ ಕಾರ್ಯನೀತಿ ಸಂಸ್ಥೆಯು ಇ - ಆಡಳಿತ ಮತ್ತು ರಾಷ್ಟ್ರೀಯ ಮಾಹಿತಿ 
ಕೇಂದ್ರಗಳ ಸಹಯೋಗದೊಂದಿಗೆ ಎಲ್ಲಾ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳ ಒಂದು ಸಂಗ್ರಹವನ್ನು ( Compendium ) ದಿನಾಂಕ 
15ನೇ ಜನವರಿ 2012 ರೊಳಗೆ ತಯಾರಿಸುವುದಲ್ಲದೆ ಅದನ್ನು ಸಿ. ಆ . ಸು . ಇಲಾಖೆ, ಆರ್ಥಿಕ ಇಲಾಖೆ ಮತ್ತು ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗಳ ಅಂತರ್ಜಾಲದಲ್ಲಿ (Website ) ಪ್ರಕಟಿಸುವುದು. ಅಲ್ಲದೆ ಎಂಪಿಕ್ ( MPIC ) 

ನಮೂನೆಯೊಂದಿಗೆ ಸೇರಿಸಿದಂತಹ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳ ನಿರ್ವಹಣಾ ಪದ್ಧತಿಯನ್ನು ತಯಾರಿಸುವುದು : 
3. ಎಲ್ಲಾ ಇಲಾಖಾ ಮುಖ್ಯಸ್ಥರು ಕೂಡಲೇ ಅವರ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ , ಚರ್ಚಿಸಿ ಫಲಿತಾಂಶಗಳ ಚೌಕಟ್ಟು 

ದಾಖಲೆಗಳಲ್ಲಿ ಹೇಳಿರುವ ಇಲಾಖೆಯ ವಿವಿಧ ಕಾರ್ಯ ಚಟುವಟಿಕೆಗಳ ಸಾಧನೆಯ ಯಶಸ್ಸನ್ನು ಎಂಪಿಕ್ ( MPIC) ಮುಂತಾದ 
ಮಾನದಂಡದ ಮೂಲಕ ಅಳೆಯಬೇಕು. ಅವಶ್ಯವಿರುವೆಡೆಗಳಲ್ಲಿ ಪ್ರಸ್ತುತ ಇಲಾಖೆಯಲ್ಲಿ ಪ್ರಚಲಿತದಲ್ಲಿರುವ/ ಬಳಸುತ್ತಿರುವ 

ಮೇಲ್ವಿಚಾರಣಾ ಮಾನದಂಡದ ಪದ್ಧತಿಗಳ ಗುಣಮಟ್ಟವನ್ನು ಹೆಚ್ಚಿಸುವ/ಪೂರಕವಾಗಿರುವ ಸಾಧನಗಳ ಮೂಲಕ ಅಳೆಯಬೇಕು.: 
4 . ವಿತ್ತೀಯ ಕಾರ್ಯನೀತಿ ಸಂಸ್ಥೆಯು ತರಬೇತಿ ಮಾರ್ಗಸೂಚಿಗಳ ಜಾರಿ , ಕಾರ್ಯಾಗಾರ, ವಿಚಾರ ಸಂಕೀರ್ಣಗಳನ್ನು ಫಲಿತಾಂಶಗಳ 

ಚೌಕಟ್ಟು ದಾಖಲೆಗಳಿಗಾಗಿ Strategy Sessions ಏರ್ಪಡಿಸುವುದು ಹಾಗೂ ಅವುಗಳಿಗಾಗಿ ಅಲ್ಪಾವಧಿಗಾಗಿ ಪರಿಣಿತರನ್ನು 
ನೇಮಿಸುವುದು ಮುಂತಾದ ನೆರವನ್ನು ಒದಗಿಸುವುದು. ಈ ಉದ್ದೇಶಗಳಿಗಾಗಿ ವಿತ್ತೀಯ ಕಾರ್ಯನೀತಿ ಸಂಸ್ಥೆಯು 
ಯೋಜನೆಯಡಿಯಲ್ಲಿನ ಬೇಡಿಕೆ ಸಂಖ್ಯೆ 2052 03 2052 - 00 - 090 - 0 - 21, Programme Performance Budget 

and Programme Evaluation ” ಅನುದಾನವನ್ನು ಉಪಯೋಗಿಸುವುದು. 
5. ಎಲ್ಲಾ ಇಲಾಖೆಗಳು ಮಾರ್ಗಸೂಚಿಗಳಲ್ಲಿ ತೋರಿಸಿರುವ ಕಾಲಮಿತಿಯೊಳಗೆ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳು 2012 -13 ನ್ನು 

ಮಾರ್ಚ್ 31, 2012 ರೊಳಗೆ ತಯಾರಿಸುವುದು ಹಾಗೂ ಸಕಾಲದಲ್ಲಿ ಅವುಗಳನ್ನು ಸಾರ್ವಜನಿಕಗೊಳಿಸುವುದು: 
6. ಫಲಿತಾಂಶಗಳ ಚೌಕಟ್ಟು ದಾಖಲೆಗಳು 2011- 12 ನ್ನು Task Force ಮೇ 2012 ರಲ್ಲಿ ಪರಿಶೀಲಿಸುವುದು ಹಾಗೂ ಪರಿಶೀಲಿಸಿದ 
ಈ ವರದಿಯನ್ನು ಜೂನ್ 2012 ರಲ್ಲಿ ಸಚಿವ ಸಂಪುಟದ ಮುಂದೆ ತರುವುದು. 
7. ಹೀಗೆ ತಯಾರಿಸಲಾದ ಫಲಿತಾಂಶಗಳ ಚೌಕಟ್ಟು ದಾಖಲೆಗಳ ಉಪಯೋಗ ಹಾಗೂ ಯಶಸ್ಸಿನ ಬಗ್ಗೆ ಸಾರ್ವಜನಿಕರಿಗೆ ಅರಿವು 

ಹೆಚ್ಚಿಸಲು ವಾರ್ತಾ ಮತ್ತು ಪ್ರಚಾರ ಇಲಾಖೆಯು ವರ್ಷಾಂತ್ಯದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವುದು . 
ಫಲಿತಾಂಶಗಳ ಚೌಕಟ್ಟು ದಾಖಲೆಗಳ ವಿಷಯವನ್ನು ಇನ್ನು ಮುಂದೆ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯು ನಿರ್ವಹಿಸತಕ್ಕದ್ದು . 
ಈ ಮೇಲಿನ ಆದೇಶವನ್ನು ಸಚಿವ ಸಂಪುಟದ ಸಭೆಯ ದಿನಾಂಕ 03 - 01 - 2012 ರಂದು ವಿಷಯ ಸಂಖ್ಯೆ: ಸಿ 628 /2012 ರಲ್ಲಿ 
ನಿರ್ಣಯಿಸಿರುವನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಂ . ಜಿ . ಮುಳಕೂರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಪಿಆರ್ ನಂ . 807 

ಮತ್ತು ಸಾಂಖ್ಯಿಕ ಇಲಾಖೆ. (ಎಸ್, 1 ಮತ್ತು 2) 


೧೧೧೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ - ೧ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 


ತಿದ್ದುಪಡಿ 


ಸಂಖ್ಯೆ : ಪಿಡಿ 14 ಇವಿಎನ್ 2012 ಬೆಂಗಳೂರು, ದಿನಾಂಕ: 25 - 02 - 2012 
ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 8 ಇವಿಎನ್ ( 2) 2011 , ದಿನಾಂಕ: 11 - 07 - 2011 ರಲ್ಲಿ ಚಾಲಕರ ಹುದ್ದೆಯ ವೇತನ ಶ್ರೇಣಿ “ ರೂ . 
4800 - 7275 ” ಎಂದು ಆದೇಶಿಸಿದ್ದು ಅದರ ಬದಲಿಗೆ ವೇತನ ಶ್ರೇಣಿ “ ರೂ . 5800 -10500” ಎಂದು ಓದಿಕೊಳ್ಳತಕ್ಕದ್ದು. 


ಎಂ . ಜಿ . ಮುಳಕೂರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 ಮತ್ತು 2 
ಪಿ . ಆರ್ . 808 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ. 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಪಿ. ಹೆಚ್. ಭೀಮಕ್ಕನವರ, ಪಿ.ಐ ., ಪಿ. ಟಿ.ಎಸ್. ಖಾನಾಪುರ, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ 

ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಹುಬ್ಬಳ್ಳಿ - ಧಾರವಾಡ, ಇವರ ಆದೇಶ ಸಂಖ್ಯೆ : 

ಸಿಬಿ/ ಸಿಬ್ಬಂದಿ ( 3)/ನಿಯಮ6/19 /2008 ( ಓ . ಬಿ. ಸಂಖ್ಯೆ: 382 /2010 ) ದಿನಾಂಕ: 12 - 05 - 2010. 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, 

ಇವರ ಆದೇಶ ಸಂಖ್ಯೆ: ಸಿಬಿ (8) 72 /2008 - 09 ದಿನಾಂಕ: 14 -12 - 2010. 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 05 - 04 - 2011 . 
4, ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಸಿಬಿ( 8) 

72 /2008 - 09 ದಿನಾಂಕ: 17 - 12 - 2011. 
ಪ್ರಸ್ತಾವನೆ : 

- ಶ್ರೀ ಪಿ.ಹೆಚ್. ಭೀಮಕ್ಕನವರ, ಪಿ. ಐ., ಇವರು ಈ ಹಿಂದೆ ಗುಲ್ಬರ್ಗಾ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರ ವಿರುದ್ದ ಈ ಕೆಳಕಂಡ ಆರೋಪಗಳ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) 
ನಿಯಮಗಳು, 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 

ದೋಷಾರೋಪಣೆ: 
1) ಶ್ರೀ ಮಲ್ಲಣ್ಣ, ಸಿ . ಪಿ. ಸಿ.- 670 ರವರು ನೋ ಪಾರ್ಕಿಂಗ್‌ನಲ್ಲಿ ಇಟ್ಟ ಸ್ಕೂಟರ್ ಸಂಖ್ಯೆ: ಎಪಿ - 22 - 8587 ನೇದ್ದನ್ನು ಠಾಣೆಗೆ ತಂದು 

ಅದನ್ನು ಗುಜರಿ ಅಂಗಡಿಗೆ ಮಾರಾಟ ಮಾಡಿದ ಬಗ್ಗೆ ಆಪಾದನೆಯು. 
2) ಎಸ್ .ಪಿ . ಗುಲ್ಬರ್ಗಾ ರವರಿಂದ ಬಂದ ಕಂಟಿನ್‌ಜೆನ್ಸಿ ಬಿಲ್ಲಿನ ಹಣವನ್ನು ಠಾಣೆಗೆ ಖರ್ಚು ಮಾಡದೇ ನಿಮ್ಮ ಸ್ವಂತ ಖಾತೆಗೆ ಜಮಾ 

ಮಾಡಿಕೊಂಡ ಬಗ್ಗೆ ಆಪಾದನೆ. 
3) ವಾರಸುದಾರರು ಇಲ್ಲದ ಮೋಟಾರ್ ಸೈಕಲ್‌ಗಳನ್ನು ಹರಾಜು ಮಾಡಿದ ಬಗ್ಗೆ ಆಪಾದನೆ. 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿಲ್ಲವೆಂದು ಸಲ್ಲಿಸಿದ ವರದಿಯನ್ನು 
ಒಪ್ಪದೆ ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು, ಹುಬ್ಬಳ್ಳಿ- ಧಾರವಾಡ, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 12 - 05 
2010ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ತದನಂತರದ ವಾರ್ಷಿಕ ವೇತನ ಬಡ್ತಿಯ ಮೇಲೆ ಪರಿಣಾಮ ಬೀರದಂತೆ 
ಒಂದು ವರ್ಷ ಕಾಲ ಮುಂದೂಡಲಾಗಿದೆ. 

- ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಮಹಾ ನಿರ್ದೆಶಕರು 
ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ: 14 - 12 - 2010ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 40 ಪೊಸಿಅ 2011 ಬೆಂಗಳೂರು, ದಿನಾಂಕ: 03- 03 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಪಿ . ಹೆಚ್ . ಭೀಮಕ್ಕನವರ , ಪಿ . ಐ., ಪಿ. ಟಿ.ಎಸ್‌ . ಖಾನಾಪುರ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್. ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್, 809 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಇಂಧನ ಸಚಿವಾಲಯ 
ವಿಷಯ : ಮೆ || ಆರ್‌ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರ 30. 60 ಮೆಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ 

ಯೋಜನೆಗೆ ಸಂಬಂಧಿಸಿದಂತೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಇನ್ 337 ಎನ್‌ಸಿಇ 2006 , ದಿನಾಂಕ 16 - 10 - 2006 

2) ಸರ್ಕಾರಿ ಆದೇಶ ಸಂಖ್ಯೆ : ಇನ್ 09 ಎನ್‌ಸಿಇ 2007, ದಿನಾಂಕ 12 - 01 - 2007 
3) ಸರ್ಕಾರಿ ಆದೇಶ ಸಂಖ್ಯೆ: ಇನ್ 432 ಎನ್‌ಸಿಇ 2010 , ದಿನಾಂಕ 16 -12 - 2010 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 318 ಎನ್‌ಸಿಇ 2011, ದಿನಾಂಕ 26 - 07 - 2011 
5) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 166 ಎನ್‌ಸಿಇ 2011 , ದಿನಾಂಕ 25 -07 - 2011 
6) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 

KRED /08/ RSR- 30.6 / 2012 / 434 , ದಿನಾಂಕ 07 - 02 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಸರ್ಕಾರಿ ಆದೇಶದಲ್ಲಿ ಮೆ|| ಆರ್ . ಶ್ರೀ ರಾಮುಲು ರೆಡ್ಡಿ ಮತ್ತು ಕೋ ಕಂಪನಿಗೆ ದಾವಣಗೆರೆ , ಬಳ್ಳಾರಿ 
ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ 63 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಸರ್ಕಾರಿ ಆದೇಶದಲ್ಲಿ ಮೆ|| ಆರ್. ಶ್ರೀರಾಮುಲು ರೆಡ್ಡಿ ಮತ್ತು ಕೋ ಹೆಸರನ್ನು ಮೆ|| ಅರ್ ಎಸ್ಆರ್ 
ಪವರ್ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸಲು ಅನುಮತಿ ನೀಡಲಾಗಿತ್ತು. 

ಮೆಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಆದೇಶದಲ್ಲಿ ಅನುಮತಿಸಿರುವ ಒಟ್ಟು ಸಾಮರ್ಥ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅನುಮತಿಸಿರುವ 
ಅಂಶಿಕ ಸಾಮರ್ಥ್ಯವಾಗಿರುವ 7 ಮೆ . ವ್ಯಾ . ಸಾಮರ್ಥ್ಯವನ್ನು 30.60 ಮೆ . ವ್ಯಾ . ಗೆ 25 ಮೆ . ವ್ಯಾ . ವಿದ್ಯುತ್ತನ್ನು ರಾಜ್ಯದ ಗ್ರಿಡ್‌ಗೆ ಸರಬರಾಜು ಮಾಡತಕ್ಕದ್ದು 
ಹಾಗೂ ಈ ಯೋಜನೆಯನ್ನು ದಿನಾಂಕ 31 - 3- 2011ರೊಳಗೆ ಅನುಷ್ಟಾನಗೊಳಿಸತಕ್ಕದ್ದೆಂಬ ಷರತ್ತಿಗೊಳಪಟ್ಟು ಹೆಚ್ಚಿಸಲು ಮೇಲೆ (3) ರಲ್ಲಿ ಓದಲಾದ 
ಸರ್ಕಾರಿ ಆದೇಶದಲ್ಲಿ ಅನುಮೋದನೆ ನೀಡಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಆದೇಶದಲ್ಲಿ ಈ ಯೋಜನೆಯ ಅನುಷ್ಠಾನಕ್ಕಾಗಿ 
ಕಾಲಾವಕಾಶವನ್ನು ದಿನಾಂಕ 31 - 12 - 2011 ರವರೆಗೆ ವಿಸ್ತರಿಸಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (5)ರಲ್ಲಿ ಓದಲಾದ ಆದೇಶದಲ್ಲಿ ಮೆ | ಆರ್‌ಎಸ್‌ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಬೆಳಗಾವಿ 
ಜಿಲ್ಲೆಯ ನೆಲಗಂಟಿ ಗ್ರಾಮದ ಅಂಶಿಕ ಸಾಮರ್ಥ್ಯವನ್ನು 15 ಮೆ . ವಾ ನಿಂದ 40 ಮೆ .ವ್ಯಾಗೆ ಹಾಗೂ ಉಮ್ರಾಣಿ ಗ್ರಾಮದ ಅಂಶಿಕ ಸಾಮರ್ಥ್ಯವನ್ನು 15 
ಮೆ . ವ್ಯಾ . ನಿಂದ 100 ಮೆ . ವ್ಯಾ .ಗೆ ಹೆಚ್ಚಿಸಿ ಆದೇಶಿಸಲಾಗಿರುತ್ತದೆ. 

ಮೇಲೆ ಓದಲಾದ (6)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ|| 
ಆರ್‌ಎಸ್‌ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲ್ಲೂಕಿನಲ್ಲಿ ಅನುಷ್ಠಾನ ಮಾಡಲು ಅನುಮತಿಸಿರುವ 
30.60 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ ಈಗಾಗಲೇ 8.5 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ 
ಅನುಷ್ಠಾನಗೊಂಡಿರುವುದಾಗಿ ತಿಳಿಸುರುತ್ತಾರೆ ಹಾಗೂ ಅನುಷ್ಠಾನಗೊಳಿಸಲು ಕಾಲಾವಕಾಶವನ್ನು ದಿನಾಂಕ 30 -06 -2012 ರವರೆಗೆ ವಿಸ್ತರಿಸಲು 
ಶಿಫಾರಸ್ಸು ಮಾಡಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕಳಗಿನಂತೆ ಅದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 89 ಎನ್‌ಸಿಇ 2012 ( 4), ಬೆಂಗಳೂರು, ದಿನಾಂಕ 05 - 03 - 2012 
ಮೆ || ಆರ್‌ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅನುಮತಿಸಿರುವ 7.00 ಮೆಗಾ ವ್ಯಾಟ್ 
ಸಾಮರ್ಥ್ಯವನ್ನು 30.60 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಹೆಚ್ಚಿಸಿ ಈ ಸಾಮರ್ಥ್ಯದಲ್ಲಿ 25 ಮೆ . ವ್ಯಾ . ಸಾಮರ್ಥ್ಯವನ್ನು ರಾಜ್ಯದ ಗ್ರಿಡ್‌ಗೆ ಸರಬರಾಜು ಮಾಡುವಂತೆ 
ಸರ್ಕಾರಿ ಆದೇಶ ಸಂ :ಇಎನ್ 432 ಎನ್‌ಸಿಇ 2010, ದಿನಾಂಕ 16 -12 - 2010 ರಲ್ಲಿ ವಿಧಿಸಿರುವ ಷರತ್ತನ್ನು ತೆಗೆದುಹಾಕಲಾಗಿದೆ. 

ಮೆ || ಆರ್‌ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪೆನಿಯು ಬೆಳಗಾವಿ ಜಿಲ್ಲೆಯಲ್ಲಿ ಕೈಗೊಳ್ಳುತ್ತಿರುವ 40 ಮೆ . ವ್ಯಾ . ಸಾಮರ್ಥ್ಯದ ಪವನ 
ವಿದ್ಯುತ್ ಯೋಜನೆಯಲ್ಲಿ 25 ಮೆ . ವ್ಯಾ . ಸಾಮರ್ಥ್ಯವನ್ನು ರಾಜ್ಯದ ಗ್ರಿಡ್‌ಗೆ ಸರಬರಾಜು ಮಾಡತಕ್ಕದ್ದು. 

ಮೆ || ಆರ್‌ಎಸ್‌ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲ್ಲೂಕಿನಲ್ಲಿ ಅನುಷ್ಠಾನ ಮಾಡಲು ಬಾಕಿ 
ಇರುವ 17. 00 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶವನ್ನು ದಿನಾಂಕ 30 -06 - 2012 ರವರೆಗೆ 
ವಿಸ್ತರಿಸಲಾಗಿದೆ. 

ಈ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಓದಲಾದ (1) ರ ಹಂಚಿಕೆ ಆದೇಶದ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್, ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 846 

ಇಂಧನ ಇಲಾಖೆ 


೧೧೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


- 


ಭಾಗ -೧ 


ಇಂಧನ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಇಎನ್ 89 ಎನ್‌ಸಿಇ 2012 (1) ಬೆಂಗಳೂರು, ದಿನಾಂಕ 05 - 03 - 2012 
ಮೆ | ಆರ್ ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ 30 .60 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯಲ್ಲಿ 0. 85 ಮೆ . ವ್ಯಾ . ಸಾಮರ್ಥ್ಯವನ್ನು ಮೆ : ಗೋಲ್ಡನ್ ಹ್ಯಾಚರೀಸ್ ರವರಿಗೆ ವರ್ಗಾವಣೆ ಮಾಡಿರುವ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 
445 ಎನ್‌ಸಿಇ 2011, ದಿನಾಂಕ 16 -1- 2012ರ ಆದೇಶದ ಭಾಗದ ಷರತ್ತಿನ ಕ್ರಮ ಸಂಖ್ಯೆ (2) ಮತ್ತು (3) ರಲ್ಲಿ ನಮೂದಿಸಲಾಗಿರುವ. 

ಮೆ : ಗೋಲ್ಡನ್ ಹ್ಯಾಚರೀಸ್ ರವರು ವಿದ್ಯುತ್ ಖರೀದಿ ಒಪ್ಪಂದವನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು 
ಕಂಪನಿ ನಿಯಮಿತ ಇವರೊಂದಿಗೆ ಮಾಡಿಕೊಳ್ಳತಕ್ಕದ್ದು ಮತ್ತು ಸದರಿ ಯೋಜನೆಯನ್ನು ದಿನಾಂಕ 29 - 2 
2012ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. 

ಎಂಬುದರ ಬದಲಾಗಿ 
ಮೆ : ಗೋಲ್ಡನ್ ಹ್ಯಾಚರೀಸ್ ರವರು ನೀತಿ ನಿಯಮಗಳಿಗನುಸಾರವಾಗಿ ವೀಲಿಂಗ್ ಮತ್ತು ಬ್ಯಾಂಕಿಂಗ್ 
ಮಾಡಿಕೊಳ್ಳಲು ಅನುಮತಿಸಿದೆ ಹಾಗೂ ಯೋಜನೆಯನ್ನು ದಿನಾಂಕ 30 -4 - 2012ರೊಳಗೆ 
ಅನುಷ್ಠಾನಗೊಳಿಸತಕ್ಕದ್ದು . 

ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್. ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 847 

ಇಂಧನ ಇಲಾಖೆ 
ಇಂಧನ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ : ಇಎನ್ 89 ಎನ್‌ಸಿಇ 2012 ( 2) ಬೆಂಗಳೂರು, ದಿನಾಂಕ 05 - 03 - 2012 
ಮೆ|| ಆರ್‌ಎಸ್ ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ 30.60 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯಲ್ಲಿ 1.7 ಮೆ . ವ್ಯಾ . ಸಾಮರ್ಥ್ಯವನ್ನು ಮೆ : ಗೋಲ್ಡನ್ ಹ್ಯಾಚರೀಸ್ ರವರಿಗೆ ವರ್ಗಾವಣೆ ಮಾಡಿರುವ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 
446 ಎನ್‌ಸಿಇ 2011, ದಿನಾಂಕ 10 -1-2012ರ ಆದೇಶದ ಭಾಗದ ಷರತ್ತಿನ ಕ್ರಮ ಸಂಖ್ಯೆ (2) ಮತ್ತು (3) ರಲ್ಲಿ ನಮೂದಿಸಲಾಗಿರುವ 

ಮೆ : ಗೋಲ್ಡನ್ ಹ್ಯಾಚರೀಸ್ ರವರು ವಿದ್ಯುತ್ ಖರೀದಿ ಒಪ್ಪಂದವನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು 
ಕಂಪನಿ ನಿಯಮಿತ ಇವರೊಂದಿಗೆ ಮಾಡಿಕೊಳ್ಳತಕ್ಕದ್ದು ಮತ್ತು ಸದರಿ ಯೋಜನೆಯನ್ನು ದಿನಾಂಕ 31 - 01 
2012ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. 

ಎಂಬುದರ ಬದಲಾಗಿ 
ಮೆ : ಗೋಲ್ಡನ್ ಹ್ಯಾಚರೀಸ್ ರವರು ನೀತಿ ನಿಯಮಗಳಿಗನುಸಾರವಾಗಿ ವೀಲಿಂಗ್ ಮತ್ತು ಬ್ಯಾಂಕಿಂಗ್ 
ಮಾಡಿಕೊಳ್ಳಲು ಅನುಮತಿಸಿದೆ ಹಾಗೂ ಯೋಜನೆಯನ್ನು ದಿನಾಂಕ 30 - 4 -2012ರೊಳಗೆ 
ಅನುಷ್ಠಾನಗೊಳಿಸತಕ್ಕದ್ದು . 

ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್. ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 848 

ಇಂಧನ ಇಲಾಖೆ 


ಇಂಧನ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಇಎನ್ 89 ಎನ್‌ಸಿಇ 2012 (1) ಬೆಂಗಳೂರು, ದಿನಾಂಕ 05 - 03 - 2012 


ಮೆ || ಆರ್‌ಎಸ್‌ಆರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ 30.60 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯಲ್ಲಿ 2.55 ಮೆ . ವ್ಯಾ . ಸಾಮರ್ಥ್ಯವನ್ನು ಮೆ : ಗೋಲ್ಡನ್ ಹ್ಯಾಚರೀಸ್ ರವರಿಗೆ ವರ್ಗಾವಣೆ ಮಾಡಿರುವ ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 
450 ಎನ್‌ಸಿಇ 2011, ದಿನಾಂಕ 11 -1 - 2012ರ ಆದೇಶದ ಭಾಗದ ಷರತ್ತಿನ ಕ್ರಮ ಸಂಖ್ಯೆ ( 2 ) ಮತ್ತು ( 3) ರಲ್ಲಿ ನಮೂದಿಸಲಾಗಿರುವ. 


ಮೆ : ಗೋಲ್ಡನ್ ಹ್ಯಾಚರೀಸ್ ರವರು ವಿದ್ಯುತ್ ಖರೀದಿ ಒಪ್ಪಂದವನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು 
ಕಂಪನಿ ನಿಯಮಿತ ಇವರೊಂದಿಗೆ ಮಾಡಿಕೊಳ್ಳತಕ್ಕದ್ದು ಮತ್ತು ಸದರಿ ಯೋಜನೆಯನ್ನು ದಿನಾಂಕ 31- 01 
2012ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು . 


Hop 


ಎಂಬುದರ ಬದಲಾಗಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೧೩ 


ಮೆ : ಗೋಲ್ಡನ್ ಹ್ಯಾಚರೀಸ್ ರವರು ನೀತಿ ನಿಯಮಗಳಿಗನುಸಾರವಾಗಿ ವೀಲಿಂಗ್ ಮತ್ತು ಬ್ಯಾಂಕಿಂಗ್ 
ಮಾಡಿಕೊಳ್ಳಲು ಅನುಮತಿಸಿದೆ ಹಾಗೂ ಯೋಜನೆಯನ್ನು ದಿನಾಂಕ 30 -4 - 2012ರೊಳಗೆ 
ಅನುಷ್ಠಾನಗೊಳಿಸತಕ್ಕದ್ದು. 

ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್ . ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 849 

ಇಂಧನ ಇಲಾಖೆ 

ಇಂಧನ ಸಚಿವಾಲಯ 
ವಿಷಯ : ಮೆ|| ಜಿಎಂ ನವರ ವಿಂಡ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ರವರ 55 . ಮೆ . ವ್ಯಾ . ಪವನ ವಿದ್ಯುತ್ ಯೋಜನೆಯ 

ಸಾಮರ್ಥ್ಯವನ್ನು 100.30 ಮೆ . ವ್ಯಾಗೆ ಹೆಚ್ಚಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 447 ಎನ್‌ಸಿಇ 2007, ದಿನಾಂಕ 25 - 06 - 2009 

2 ) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

KRED/08/ GMNWEPL (55 to 100.30 MW ) Sankanur /2011/4096 ದಿನಾಂಕ 17/18 - 10 - 2011 ಮತ್ತು 

KRED /08/ GMNWEPL-(20 .40 to 100.30 MW ) Savalsung/2011/4216, ದಿನಾಂಕ 28 /29 -10 - 2011 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ|| ಜಿ. ಎಂ . ನವರ ವಿಂಡ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ರವರಿಗೆ 
ಬಿಜಾಪುರ, ಗುಲ್ಬರ್ಗಾ ಬೆಳಗಾವಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ 205.00 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಹಂಚಿಕೆ 
ಮಾಡಲಾಗಿತ್ತು . 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತರವರು ಮೆ|| ಜಿ. ಎಂ . ನವರ ವಿಂಡ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಬಿಜಾಪುರ, ಗುಲ್ಬರ್ಗಾ ಬೆಳಗಾವಿ ಮತ್ತು ಚಿತ್ರದುರ್ಗ 
ಜಿಲ್ಲೆಗಳಲ್ಲಿ ಮಂಜೂರಾಗಿರುವ ಒಟ್ಟು 205.00 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಸಂಕನೂರು, ದಂಡಗುಂಡ 
ಹಿರೇಹಳ್ಳೂರು ಮತ್ತು ಬಲಗೇರ ಗ್ರಾಮಗಳಲ್ಲಿಯ ಅಂಶಿಕ ಸಾಮರ್ಥ್ಯವಾದ 55.00 ಮೆ . ವ್ಯಾ . ಸಾಮರ್ಥ್ಯವನ್ನು 100.30 ಮೆ . ವ್ಯಾ . ಸಾಮರ್ಥ್ಯಕ್ಕೆ 
ಹೆಚ್ಚಿಸಲು ಅಭಿವೃದ್ಧಿದಾರರು ಹೆಚ್ಚಿನ ಸಾಮರ್ಥ್ಯದ WTG ಗಳನ್ನು ಅಳವಡಿಸಿಕೊಂಡು ಯಾವುದೇ ಹೆಚ್ಚಿನ ಸ್ಥಳವನ್ನು ಕೋರದೇ ಇರುವುದರಿಂದ 
ಅನುಮೋದಿಸಬಹುದೆಂದು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಅದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 407 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ 01 - 03 -2012 
ಮೆ | ಜಿ. ಎಂ . ನವರ ವಿಂಡ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಬಿಜಾಪುರ , ಗುಲ್ಬರ್ಗಾ, ಬೆಳಗಾವಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ 
ಮಂಜೂರಾಗಿರುವ ಒಟ್ಟು 205 .00 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಸಂಕನೂರು, ದಂಡಗುಂಡ 
ಹಿರೇಹಳೂರು ಮತ್ತು ಬಲಗೇರ ಗ್ರಾಮಗಳಲ್ಲಿಯ ಅಂಶಿಕ ಸಾಮರ್ಥ್ಯವಾದ 55.00 ಮೆ . ವ್ಯಾ . ಸಾಮರ್ಥ್ಯವನ್ನು 100 .30 ಮೆ .ವ್ಯಾಗೆ ಈ ಕೆಳಗಿನ 
ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಅಭಿವೃದ್ಧಿದಾರರು ಹೆಚ್ಚಿನ ಸಾಮರ್ಥ್ಯದ WTG ಗಳನ್ನು ಅಳವಡಿಸಿಕೊಂಡು ಯಾವುದೇ ಹೆಚ್ಚಿನ ಸ್ಥಳವನ್ನು 
ಕೋರದಿರುವ ಹಿನ್ನೆಲೆಯಲ್ಲಿ ಹಾಗೂ ಕೆಳಕಂಡ ಷರತ್ತಿಗೊಳಪಟ್ಟು ಹೆಚ್ಚಿಸಲಾಗಿದೆ: 

Total Capacity 
Enhancem 
Sanctioned 

No. of including 
Geographical Area Details ofthe project 

capacity in 

WTGs & proposed 
Proposed 

rating in KW enhancement 
in MW 

in MW 
The proposed area is a large Pateau mostly oriented in the 55 MW 45 . 30 MW 

100 .30 MW 
East West direction and situated in Yadagiri RF. The area is 

Nosx850 
spread around Sankanur, Dandagunda , Herehallur & 

KW 
Balagera . It appears that it is a mixture of dense scrub , open 
mix jungle and open scrub . The area has few peaks and is 
covered in the following geographical coordinates : 
Latitude: 16°55 -16°59 20°N 
Longitude: 77°3 2 -77°10 55 E 
Ridge peaks: 582 , 59 , 567 , 579 , 566 , 575 & 577 m AMSL 


ent 


MW 


118 | 


೧೧೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬, ೨೦೧೨ 


- 


ಭಾಗ -೧ 


1. ಈ ಯೋಜನೆಯನ್ನು 31 - 3 - 2013ರ ರೊಳಗೆ ಅನುಷ್ಠಾನಗೊಳಿಸತಕ್ಕದ್ದು 
2. ಸದರಿ ಯೋಜನೆಯನ್ನು ಪ್ರಾರಂಭಿಸುವ ಮುನ್ನ ಕಂದಾಯ / ಅರಣ್ಯ ಇಲಾಖೆಗಳ ಅನುಮೋದನೆ ಪಡೆಯತಕ್ಕದ್ದು 
3. ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್ , ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 850 

ಇಂಧನ ಇಲಾಖೆ 

ಇಂಧನ ಸಚಿವಾಲಯ 
ವಿಷಯ : ಮೆ । ವಿಶ್ ವಿಂಡ್ ಇನ್‌ಫ್ರಾಸ್ಪಕ್ಟರ್ ಎಲ್‌ಎಲ್‌ಪಿ ಕಂಪನಿಗೆ ಹಂಚಿಕೆಯಾಗಿರುವ 69 .63 ಮೆಗಾ ವ್ಯಾಟ್ 

ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 200.00 ಮೆಗಾ ವ್ಯಾಟ್ ಸಾಮರ್ಥ್ಯಕ್ಕೆ ಹೆಚ್ಚಿಸುವ 

ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 42 ಎನ್‌ಸಿಇ 2006, ದಿನಾಂಕ 20 - 04 - 2006 

2) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 462 ಎನ್‌ಸಿಇ 2006, ದಿನಾಂಕ 19 - 12 - 2006 
3) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

ಕೆಆರ್ ಇಡಿಎಲ್‌/ 08 /VWILLP -(69.63 to 200 MW )/ 2011 /2100, ದಿನಾಂಕ 18 - 07 - 2011 . 
4) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

ಕೆಆರ್ ಇಡಿಎಲ್‌ / 08 /VWILLP -(69 .63 to 200 MW )/ 2011/2017 , ದಿನಾಂಕ 28 - 07 - 2011. 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ M /s Logaer Machines (1) Ltd., ಕಂಪನಿಗೆ ಧಾರವಾಡ ಮತ್ತು 
ಹಾವೇರಿ ಜಿಲ್ಲೆಗಳಲ್ಲಿ 150.66 ಮೆ . ವ್ಯಾ ಸಾಮರ್ಥ್ಯದ ಪವನ ಬಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ M / s Logaer Machines (1) Ltd., ಕಂಪನಿಯ ಹೆಸರನ್ನು ಮೆ || 
ವಿಶ್ ವಿಂಡ್ ಇನ್‌ಫ್ರಾಸ್ಪಕ್ಟರ್ ಲಿಮಿಟೆಡ್ ಎಂದು ಬದಲಾಯಿಸಲು ಹಾಗೂ M / s Logaer Machines (0) Ltd ., ರವರಿಗೆ ಹಂಚಿಕೆಯಾಗಿರುವ 
ಎಲ್ಲಾ ಪವನ ವಿದ್ಯುತ್ ಯೋಜನೆಗಳನ್ನು ಮೆ | ವಿಶ್ ವಿಂಡ್ ಇನ್‌ಫ್ರಾಸ್ಪಕ್ಟರ್ ಲಿಮಿಟೆಡ್ ಇವರಿಗೆ ವರ್ಗಾಯಿಸಲು ಅನುಮೋದನೆ ನೀಡಲಾಗಿತ್ತು . 

ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತ ರವರು ಮೆ || ವಿಶ್ ವಿಂಡ್ ಇನ್‌ಫ್ರಾಸಕ್ಟರ್ ಲಿಮಿಟೆಡ್ ಕಂಪನಿಯ ಹೆಸರನ್ನು ಮೆ || ವಿಸ್ ವಿಂಡ್ ಇನ್‌ಫ್ರಾಸಕ್ಟರ್ ಎಲ್ಎಲ್‌ಪಿ ಎಂದು 
ಬದಲಾಯಿಸಿಕೊಂಡಿದ್ದು ಇದಕ್ಕೆ ವರ್ಗಾವಣೆ / ಹೆಸರು ಬದಲಾವಣೆ ಶುಲ್ಕವನ್ನು ವಸೂಲಿಮಾಡಬೇಕೆ ಎಂಬ ಬಗ್ಗೆ ಸರ್ಕಾರದ ಸ್ಪಷ್ಟಿಕರಣವನ್ನು 
ಕೋರಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತ ರವರು ಮೆ | ವಿಶ್ ವಿಂಡ್ ಇನ್ನಾಸಕ್ಟರ್‌ ಎಲ್‌ಎಲ್‌ಪಿ ಕಂಪನಿಗೆ 2006ರಲ್ಲಿ ಮಂಜೂರಾಗಿರುವ 150.66 ಮೆ . ವ್ಯಾ . ಸಾಮರ್ಥ್ಯದ ಪವನ 
ವಿದ್ಯುತ್ ಯೋಜನೆಯ ಅಂಶಿಕ ಸಾಮರ್ಥ್ಯವಾದ 69.63 ಮೆ . ವ್ಯಾ . ಸಾಮರ್ಥ್ಯದ ಯೋಜನೆಯನ್ನು 200 ಮೆ . ವ್ಯಾ .ಗೆ (ನಿವ್ವಳ ಹೆಚ್ಚಳ 130.37 
ಮೆ . ವ್ಯಾ .) ಹೆಚ್ಚಿಸಲು ಸರ್ಕಾರಕ್ಕೆ ಶಿಪಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಅದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 322 ಎನ್ ಸಿ 2011 , ಬೆಂಗಳೂರು, ದಿನಾಂಕ 28 -10 - 2011 
ಮೆ | ವಿಶ್ ವಿಂಡ್ ಇನ್‌ಫ್ರಾಸಕ್ಟರ್‌ ಎಲ್‌ಎಲ್‌ಪಿ ಕಂಪನಿಗೆ ಅನುಷ್ಠಾನ ಮಾಡಲು ಅನುಮತಿಸಲಾದ 69.63 ಮೆಗಾ ವ್ಯಾಟ್ ಸಾಮರ್ಥ್ಯದ 
ಪವನ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 200 ಮೆಗಾ ವ್ಯಾಟ್ ಸಾಮರ್ಥ್ಯಕ್ಕೆ ಈ ಕೆಳಕಂಡ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಸೂಚಿಸುವ ವರ್ಗಾವಣೆ ಶುಲ್ಕವನ್ನು ಪಾವತಿಸತಕ್ಕದೆಂಬ ಷರತ್ತಿಗೊಳಪಟ್ಟು ಹೆಚ್ಚಿಸಲು 
ಅನುಮೋದನೆ ನೀಡಲಾಗಿದೆ: 

Sanctioned Enhancement 

No . of WTGs & 
Geographical Area Details of the project 

capacity in Proposed in 

rating in kW 
MW 

MW 
19. 80 MW 59. 40 MW 

79 . 20 MW 
A large plain area spread around the village of timmapura , 

( 99x800 KW ) 
Kabnur, Ingalagi, Ramapura in Haveri and Dharwad District 
and it also consists of plains with higher elevations and has 
two main peaks. The proposed area is held by the following 
Geographical co -ordinates: 
Latitude: 15°1 55³-15°8 0 N 
Longitude: 75°08²56 -75°14 23 E 
Ridge peaks: 701, 714 , 682, 717, 713, 698, 733, 722m AMSL 


No. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೧೫ 


2 


. 


70 . 97 


A very vast area encompasses high plains and small ridges 49.83 ( part 

120 . 80 MW (151 X 
spread around the villages Kongapura Sisvinhal, Shanlipur, capacity of 

800 KW ) 
Huvinsigli , Sigli, Gudgeri and Ramgeri. A railway track runs 67.65 MW ) 
into this area . This area has moderate elevations varying from 
580 to 680 Mtrs . And also consists of several peaks. The main 
places of this areas are Halgur , Gudgeri, Lakshmeshwar, Sigli , 
Karadgi, Nelgudda etc and the area is covered in the following 
Geographical co -ordinates : 
Latitude: 15°0³0³- 15°10 30 N 
Longitude: 75°15 0 -75°28 19 E 
Ridge peaks : 681, 671, 676, 638, 624 , 698, 664 , 701, 720, 
663 , 682 , 664 , 708, 665 , 664m AMSL 
ಮೇಲೆಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್, ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 851 

ಇಂಧನ ಇಲಾಖೆ 

ಇಂಧನ ಸಚಿವಾಲಯ 
ವಿಷಯ : M /s Mytrah Energy (India) Limited ಕಂಪನಿಗೆ 15 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆ 

ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/08 / CEIL-15 MW (gadag)/2011 /571, ದಿನಾಂಕ 24 - 01 / 1 - 02 - 2011. 
2) ದಿನಾಂಕ 27 - 05 - 2011 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/ 08 / CEPL -15 MW /2011/4680 , ದಿನಾಂಕ 17 - 12 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು M/s Caparo Energy (India) Limited ಇವರಿಗೆ ಗದಗ್ ಜಿಲ್ಲೆಯ , ಹೊಸಹಳ್ಳಿ, ಇಟಗಿ ಮತ್ತು ಮುಗ್ಧ ಗ್ರಾಮಗಳಲ್ಲಿ 15 .00 ಮೆಗಾ 
ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಪಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ದಿನಾಂಕ 27 - 05 - 2011ರಂದು ನಡೆದ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2 ) ರ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು 
ಮಂಡಿಸಲಾಗಿತ್ತು M /s Caparo Energy (India) Limited ಇವರಿಗೆ 15. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು 
ತಾತ್ಕಾಲಿಕವಾಗಿಯಾದರೂ ಸರ್ವೆ ಸಂಖ್ಯೆಗಳನ್ನು ನೀಡುವ ಷರತ್ತಿಗೊಳಪಟ್ಟು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು ಪರಿಗಣಿಸಿರುತ್ತದೆ. 

ಅದರಂತೆ ಅಭಿವೃದ್ಧಿದಾರರಿಂದ ಯೋಜನಾ ಸ್ಥಳದ ಸರ್ವೆ ಸಂಖ್ಯೆಗಳನ್ನು ಪಡೆದು ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದದೊಂದಿಗೆ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ಕಳಿಹಿಸಿರುತ್ತಾರೆ. ಹಾಗೂ ಈ ಯೋಜನೆಗೆ 
ಯಾವುದೇ ಸರ್ಕಾರಿ ಅಥವಾ ಅರಣ್ಯ ಜಮೀನಿನ ಅವಶ್ಯಕತೆಯಿರುವುದಿಲ್ಲ ಮತ್ತು ಈ ಯೋಜನೆಯಿಂದ ಉತ್ಪಾದನೆಯಾಗುವ ವಿದ್ಯುತ್‌ನ್ನು ಎಸ್ಕಾಂಗೆ 
ಮಾರಾಟ ಮಾಡುವುದಾಗಿ ತಿಳಿಸಿರುತ್ತಾರೆ . ಅಲ್ಲದೇ , ಮೆ || ಕೆಪರೋ ಎನರ್ಜಿ ಇಂಡಿಯಾ ಲಿ., ಕಂಪೆನಿಯಿಂದ M /s Mytrah Energy (India) Limited 
ಕಂಪನಿಯ ಹೆಸರಿಗೆ ಬದಲಾವಣೆ ಮಾಡಿಕೊಂಡಿರುವುದಾಗಿ ದಿನಾಂಕ 27 - 9 - 2011ರ ಪತ್ರದಲ್ಲಿ ತಿಳಿಸಿದ್ದು, ಅಭಿವೃದ್ಧಿದಾರರ ಕೋರಿಕೆಯಂತೆ ಹಂಚಿಕೆ 
ಆದೇಶವನ್ನು M /s Mytrah Energy (India ) Limited ಹೆಸರಿನಲ್ಲಿ ನೀಡಬಹುದಾಗಿದೆಯೆಂದು ತಿಳಿಸಿರುತ್ತಾರೆ . ಆದುದರಿಂದ ಈ ಕೆಳಗಿನಂತೆ 
ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 116 ಎನ್‌ಸಿಇ 2011 , ಬೆಂಗಳೂರು, ದಿನಾಂಕ 05 - 03 - 2012 | 
M /s Mytrah Energy (India) Limited ಕಂಪನಿಗೆ ಗದಗ್ ಜಿಲ್ಲೆಯ, ಹೊಸಹಳ್ಳಿ ಇಟಗಿ ಮತ್ತು ಮುಗ್ಧ ಗ್ರಾಮಗಳಲ್ಲಿ 15 .00 ಮೆಗಾ ವ್ಯಾಟ್ 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ ನಿಬಂಧನೆಗೊಳಪಟ್ಟು ಹಂಚಿಕೆ 
ಮಾಡಿದೆ: 
Top೦ 

Near by villages of the 
Proposed 
Sheet proposed area and 

Geographical area description of the project 
No. 
No. capacity in MW 

district 
48M/ 14 15 MW ( 30 Nos | Hosahalli, Itgi and It is a ground level plain area as agricultural presence and a 
X 500 KW ). Mugli Villages of stream run across the area and is called as Muglihalla , the 
Gadag District area as gentle elevation varying from 560 to 580 mt. The entire 

area is situated on the west and southwest of Itgi village 
The area is held in the following Geographical co -ordinates: 
Latitude : 15°41 3 "-15°45 0 N 
Longitude : 75°45 0 - 75°50 0 E 

Ridge peaks : 587 , 572, 582 & 592 AMSL 
15 .00 MW 


೧೧೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ - ೧ 


18 


1. ಈ ಯೋಜನೆಯನ್ನು 3 ವರ್ಷದ ಅವಧಿಯೊಳಗಾಗಿ ಅನುಷ್ಠನಗೊಳಿಸತಕ್ಕದ್ದು 
2 . ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 435 ಎನ್‌ಸಿಇ 06 -1 -2012 

ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ 
ಮಾಡಿಕೊಳ್ಳತಕ್ಕದ್ದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು . 
ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್ ಹೈಟ್ ಮಟ್ಟದಲ್ಲಿ ಪವನ ವೇಗದ 
ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ , ಕಾಲ ಕಾಲಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದಿಂದ 
ಹೊರಡಿಸತಕ್ಕೆ ಮಾರ್ಗಸೂಚಿಗಳಿಗನುಗುಣವಾಗಿ ಮೈಕ್ರೋ ಸೈಟಿಂಗ್ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ 
ವರದಿಗಳ 3 ಪ್ರತಿಗಳನ್ನು ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್ ಉತ್ಪಾದನೆಯನ್ನು ಸೇಫ್ ನಕ್ಷೆ ಮತ್ತು ವಿಂಡ್ ಫಾರ್ಮನ ಲೇಔಟ್‌ನ ಬದಲಾವಣೆಗನುಗುಣವಾಗಿ 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 
4 . ಗಾಳಿ ಚಕ್ರದ ಹಬ್ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಠಕದಲಿ ವಿವರಿಸಿರುವಂತೆ ಪ್ರತಿ 5 ಮೆಗಾ 

ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು ( ವಿಂಡ್ ಮಾಸ್ ) ಅಳವಡಿಸಬೇಕು. ಅಳತೆ 
ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಸಲ್ಲಿಸುವುದು. 

5 ಮೆಗಾವ್ಯಾಟ್ ಗಾಳಿ ಯೋಜನೆಯಲ್ಲಿ ಹಾಕಬೇಕಾಗಿರುವ ಗಾಳಿ ಕಂಬ 
ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ 

ಸಾಧಾರಣ ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ ( ವಿಂಡ್‌ಮಾಸ್ಟ್ ಗಳ ಸಂಖ್ಯೆ) 
> 200 ಕಿ. ವ್ಯಾ . ನಿಂದ 300 ಕಿ. ವ್ಯಾ . 
> 300 ಕಿ . ವಾ . ನಿಂದ 500 ಕಿ . ವ್ಯಾ . 

15 
> 500 ಕಿ. ವ್ಯಾ . ನಿಂದ 750 ಕಿ. ವ್ಯಾ . 

12 
> 750 ಕಿ. ವ್ಯಾ . ನಿಂದ 1000 ಕಿ. ವ್ಯಾ . 

8 ರಿಂದ 10 
5. ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ ಮೈ + ಲುಗಲ್ಲುಗಳನ್ನು 

ತೋರಿಸುವ ಪರ್ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ 
ಸಲ್ಲಿಸಬೇಕು. 
ಎಲ್ಲೆಲ್ಲಿ ಶಾಸನಬದ್ದ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ /ಕಂದಾಯ ಇಲಾಖೆಗಳ ಮತ್ತು 
ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು, ಅಭಿವೃದ್ಧಿದಾರರು ಈ 
ಯೋಜನೆಯನ್ನು ಖಾಸಗಿ ಜಮೀನಿನಲ್ಲಿ ಕೈಗೊಳ್ಳುತ್ತಿರುವುದರಿಂದ ಖಾಸಗಿ ಜಮೀನಿನ ಮಾಲೀಕರಿಂದ ಒಪ್ಪಿಗೆ ಪತ್ರವನ್ನು 

ಪಡೆಯತಕ್ಕದ್ದು 
7. ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್ ಸರಬರಾಜು ಕಂಪನಿಯೊಂದಿಗೆ ನೀತಿ ನಿಯಮಾನುಸಾರ ವಿದ್ಯುತ್ ಖರೀದಿ ಒಡಂಬಡಿಕೆ 

ಮಾಡಿಕೊಳ್ಳತಕ್ಕದ್ದು. 
8. ಸರ್ಕಾರಿ ಆದೇಶ ಸಂ / ಇಎನ್ 95 ಇಬಿಎಸ್ 2009 ದಿನಾಂಕ 29 -12 - 2009ರನ್ವಯ ವಿನಾಯಿತಿ ಸೌಲಭ್ಯಗಳು ಅನ್ವಯಿಸುವುದು. 
9 . ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ ಅಧಿಕಾರಿಗಳು 

ಸಹಕರಿಸುವುದು. 
10. ಸದರಿ ಪವನ ವಿದ್ಯುತ್ ಯೋಜನೆಗಾಗಿ ಇಂದನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ ಈ ಹಂಚಿಕೆ 

ಆದೇಶವು ಪವನ ವಿದ್ಯುತ್ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ ಹಾಗೂ ಅಭಿವೃದ್ಧಿದಾರರಿಗೆ ಯೋಜನೆಯ 

ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 
11. ಸದರಿ ಆದೇಶವನ್ನು ರದ್ದುಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್, ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 852 

* ಇಂಧನ ಇಲಾಖೆ 

ಇಂಧನ ಸಚಿವಾಲಯ 
ವಿಷಯ : M /s Mytrah energy (India ) Limited ಕಂಪನಿಗೆ 15 .00 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆ 

ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/ 08 / CEIL-15 MW ( Belgaum)/ 2011/572 ದಿನಾಂಕ : 24 - 01 /11- 02 - 2011. 
2 ) ದಿನಾಂಕ : 27 - 05 - 2011 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 
3) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/ 08 / CEPL - 15 MW / 2011/ 4682 ದಿನಾಂಕ : 17 -12 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು M / s Caparo Energy (India) Limited ಇವರಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲ್ಲೂಕಿನ, ಬಾಗೇವಾಡಿ, ಸರಪುರ ಮತ್ತು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೧೭ 


47 


ಸಾದಪುರ ಗ್ರಾಮಗಳಲ್ಲಿ 15.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ದಿನಾಂಕ : 27 - 05 - 2011 ರಂದು ನಡೆದ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ 
ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M /s Caparo Energy (India ) Limited ಇವರಿಗೆ 15.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯನ್ನು ತಾತ್ಕಾಲಿಕವಾಗಿಯಾದರೂ ಸರ್ವೆ ಸಂಖ್ಯೆಗಳನ್ನು ನೀಡುವ ಷರತ್ತಿಗೊಳಪಟ್ಟು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. 

ಅದರಂತೆ, ಅಭಿವೃದ್ಧಿದಾರರಿಂದ ಯೋಜನಾ ಸ್ಥಳದ ಸರ್ವೆ ಸಂಖ್ಯೆಗಳನ್ನು ಪಡೆದು ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದೊಂದಿಗೆ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. ಹಾಗೂ ಈ ಯೋಜನೆಗೆ 
ಯಾವುದೇ ಸರ್ಕಾರಿ ಅಥವಾ ಅರಣ್ಯ ಜಮೀನಿನ ಅವಶ್ಯಕತೆಯಿರುವುದಿಲ್ಲ ಮತ್ತು ಈ ಯೋಜನೆಯಿಂದ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಎಸ್ಕಾಂಗೆ 
ಮಾರಾಟ ಮಾಡುವುದಾಗಿ ತಿಳಿಸಿರುತ್ತಾರೆ. ಅಲ್ಲದೇ , ಮೆ || ಕೆಪರೋ ಎನರ್ಜಿ ಇಂಡಿಯಾ ಲಿ . ಕಂಪೆನಿಯಿಂದ M / s Mytrah Energy ( India ) 
Limited ಕಂಪೆನಿಯ ಹೆಸರಿಗೆ ಬದಲಾವಣೆ ಮಾಡಿಕೊಂಡಿರುವುದಾಗಿ ದಿ : 27 -9 -2011ರ ಪತ್ರದಲ್ಲಿ ತಿಳಿಸಿದ್ದು , ಅಭಿವೃದ್ಧಿದಾರರ ಕೋರಿಕೆಯಂತೆ 
ಹಂಚಿಕೆ ಆದೇಶವನ್ನು M /s Mytrah Energy (India ) Limited ಹೆಸರಿನಲ್ಲಿ ನೀಡಬಹುದಾಗಿದೆಯೆಂದು ತಿಳಿಸಿರುತ್ತಾರೆ. ಆದುದರಿಂದ ಈ 
ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 117 ಎನ್‌ಸಿಇ 2011 , ಬೆಂಗಳೂರು, ದಿನಾಂಕ: 5ನೇ ಮಾರ್ಚ್ 2012 
M / s Mytrah Energy (India) Limited ಕಂಪನಿಗೆ ಬೆಳಗಾವಿ ಜಿಲ್ಲೆಯ ಬಾಗೇವಾಡಿ, ಸರಪುರ ಮತ್ತು ಸಾದಪುರ ಗ್ರಾಮಗಳಲ್ಲಿ 
15 .00 ಮೆಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ : 
Topo Proposed 

Nearby villages of the 
No . Sheet capacity 

Geographical area description of the project 
proposed area and district 
No. in MW 

The proposed area is located on the SW of Bagawadi. It consists of 

slightly raised plateau . The area appears to be competely open type. 
Bagewadi, Sarapur and The area has gentle elevation varying from 640 to 700 mtr. 
15 MW sadapur villages of The area is held in the following Geographical co -ordinates : 
L/11 
Belgaum district Latitude : 16° 15°54 ” – 16°18³3°N 

Longitude : 74° 38°53” – 74°² 42²46 " E 

Ridge peaks : 636, 649 , 697 , 655 & 639 Amsl. 
15. 00 

MW 
1. ಈ ಯೋಜನೆಯನ್ನು 3 ವರ್ಷದ ಅವಧಿಯೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. 
2 . ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 435 ಎನ್‌ಸಿಇ 06 - 01 

2012 ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ 
ಮಾಡಿಕೊಳ್ಳತಕ್ಕದ್ದು . ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 
ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್ ಮತ್ತು ಹಬ್ ಹೈಟ್ ಮಟ್ಟದಲ್ಲಿ ಪವನ 
ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ , ಕಾಲ ಕಾಲಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದಿಂದ ಹೊರಡಿಸತಕ್ಕೆ ಮಾರ್ಗಸೂಚಿಗಳಿಗನುಗುಣವಾಗಿ ಮೈಕ್ರೋ ಸೈಟಿಂಗ್ ಮಾಡಿರುವ ಅಂಶಗಳನ್ನೊಳಗೊಂಡ 
ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ 
ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್ ಉತ್ಪಾದನೆಯನ್ನು ಸೇಫ್ ನಕ್ಷೆ ಮತ್ತು ವಿಂಡ್ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ ಎಂಬುದನ್ನು 

ಖಾತರಿ ಪಡಿಸಬೇಕು. 
4. ಗಾಳಿ ಚಕ್ರದ ಹಬ್ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ ಪ್ರತಿ 5 ಮೆಗಾ 

ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು ( ವಿಂಡ್ ಮಾಸ್ಟ್) ಅಳವಡಿಸಬೇಕು. ಅಳತೆ 
ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಸಲ್ಲಿಸುವುದು. 

5 ಮೆಗಾವ್ಯಾಟ್ ಗಾಳಿ ಹಾಕಬೇಕಾಗಿರುವ ಗಾಳಿ 
ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ | ಯೋಜನೆಯಲ್ಲಿ ಸಾಧಾರಣ ಗಾಳಿ | ಕಂಬ ( ವಿಂಡ್ ಮಾಸ್ಟ್ ) ಗಳ 

ಶಕ್ತಿ ವಿದ್ಯುತ್ತಿನ ಸಂಖ್ಯೆ 
> 200 ಕಿ. ವ್ಯಾ . ನಿಂದ 300 ಕಿ. ವ್ಯಾ . 
> 300 ಕಿ. ವ್ಯಾ . ನಿಂದ 500 ಕಿ. ವ್ಯಾ . 

15 
> 500 ಕಿ. ವ್ಯಾ . ನಿಂದ 750 ಕಿ. ವ್ಯಾ . 
> 750 ಕಿ. ವ್ಯಾ . ನಿಂದ 1000 ಕಿ. ವ್ಯಾ . 

8 ರಿಂದ 10 


3, 


ಸಂಖ್ಯೆ 


೧೧೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬, ೨೦೧೨ 


ಭಾಗ - ೧ 


5. ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 

ಮೈಲುಗಲ್ಲುಗಳನ್ನು ತೋರಿಸುವ ಪರ್ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ದಿ ನಿಯಮಿತಕ್ಕೆ ಸಲ್ಲಿಸಬೇಕು. 
6. ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ /ಕಂದಾಯ ಇಲಾಖೆಗಳ 

ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು, ಅಭಿವೃದ್ಧಿದಾರರು ಈ 
ಯೋಜನೆಯನ್ನು ಖಾಸಗಿ ಜಮೀನಿನಲ್ಲಿ ಕೈಗೊಳ್ಳುತ್ತಿರುವುದರಿಂದ , ಖಾಸಗಿ ಜಮೀನಿನ ಮಾಲೀಕರಿಂದ ಒಪ್ಪಿಗೆ ಪತ್ರವನ್ನು 

ಪಡೆಯತಕ್ಕದ್ದು. 
7. ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್ ಸರಬರಾಜು ಕಂಪನಿಯೊಂದಿಗೆ ನೀತಿ ನಿಯಮಾನುಸಾರ ವಿದ್ಯುತ್ ಖರೀದಿ 

ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು . 
ಸರ್ಕಾರಿ ಆದೇಶ ಸಂ : ಇಎನ್ 95 ಇಬಿಎಸ್ 2009 ದಿನಾಂಕ : 29 - 12 - 2009 ರನ್ವಯ ವಿನಾಯಿತಿ ಸೌಲಭ್ಯಗಳು 

ಅನ್ವಯಿಸುವುದು. 
9. ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ ಅಧಿಕಾರಿಗಳು 

ಸಹಕರಿಸುವುದು. 
ಸದರಿ ಪವನ ವಿದ್ಯುತ್ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ ಈ ಹಂಚಿಕೆ 
ಆದೇಶವು ಪವನ ವಿದ್ಯುತ್ ಯೋಜನೆಯ ಸಾಮರ್ಥ್ಯದ ಹಂಚಿಕೆಗೆ ಮಾತ್ರ ಸೀಮಿತವಾಗಿದೆ ಹಾಗೂ ಅಭಿವೃದ್ಧಿದಾರರಿಗೆ 
ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು 

ಮನಗಾಣತಕ್ಕದ್ದು . 
11. ಸದರಿ ಆದೇಶವನ್ನು ರದ್ದುಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ.ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಪಿ . ಆರ್. 853 


ಇಂಧನ ಸಚಿವಾಲಯ 
ವಿಷಯ : M / s Mytrah energy (India) Limited ಕಂಪನಿಗೆ 10 .00 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆ 

ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/08 / CEIL - 10 MW ( Belgaum)/ 2011/ 570 ದಿನಾಂಕ : 24 - 01/11 - 02 - 2011. 
2) ದಿನಾಂಕ : 27 - 05 - 2011 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
3) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

- ಕೆಆರ್‌ಇಡಿ/08/ CEPL-10 MW /2011 /4679 ದಿನಾಂಕ : 17 -12 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು M /s Caparo Energy ( India) Limited ಇವರಿಗೆ ಬೆಳಗಾವಿ ಜಿಲ್ಲೆಯ ತೋಟ್‌ಗಟ್ಟಿ ಮತ್ತು ಕೆಸರ್ ಗೊಪ್ ಗ್ರಾಮಗಳಲ್ಲಿ 10 .00 
ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ದಿನಾಂಕ : 27 -05- 2011 ರಂದು ನಡೆದ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ 
ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M /s Caparo Energy (India) Limited ಇವರಿಗೆ 10.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯನ್ನು ತಾತ್ಕಾಲಿಕವಾಗಿಯಾದರೂ ಸರ್ವೆ ಸಂಖ್ಯೆಗಳನ್ನು ನೀಡುವ ಷರತ್ತಿಗೊಳಪಟ್ಟು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. 

ಅದರಂತೆ, ಅಭಿವೃದ್ಧಿದಾರರಿಂದ ಯೋಜನಾ ಸ್ಥಳದ ಸರ್ವೆ ಸಂಖ್ಯೆಗಳನ್ನು ಪಡೆದು ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದೊಂದಿಗೆ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. ಹಾಗೂ ಈ ಯೋಜನೆಗೆ 
ಯಾವುದೇ ಸರ್ಕಾರಿ ಅಥವಾ ಅರಣ್ಯ ಜಮೀನಿನ ಅವಶ್ಯಕತೆಯಿರುವುದಿಲ್ಲ ಮತ್ತು ಈ ಯೋಜನೆಯಿಂದ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಎಸ್ಕಾಂಗೆ 
ಮಾರಾಟ ಮಾಡುವುದಾಗಿ ತಿಳಿಸಿರುತ್ತಾರೆ. ಅಲ್ಲದೇ , ಮೆ || ಕೆಪರೋ ಎನರ್ಜಿ ಇಂಡಿಯಾ ಲಿ . ಕಂಪೆನಿಯಿಂದ M / s Mytrah Energy (India) 
Limited ಕಂಪೆನಿಯ ಹೆಸರಿಗೆ ಬದಲಾವಣೆ ಮಾಡಿಕೊಂಡಿರುವುದಾಗಿ ದಿ : 27-9 -2011ರ ಪತ್ರದಲ್ಲಿ ತಿಳಿಸಿದ್ದು , ಅಭಿವೃದ್ಧಿದಾರರ ಕೋರಿಕೆಯಂತೆ 
ಹಂಚಿಕೆ ಆದೇಶವನ್ನು M /s Mytrah Energy (India ) Limited ಹೆಸರಿನಲ್ಲಿ ನೀಡಬಹುದಾಗಿದೆಯೆಂದು ತಿಳಿಸಿರುತ್ತಾರೆ . ಆದುದರಿಂದ ಈ 
ಕೆಳಗಿನಂತೆ ಆದೇಶಿಸಲಾಗಿದೆ : 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೧೯ 


SI. 


Sheet 


ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 119 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ: 5ನೇ ಮಾರ್ಚ್ 2012 
M /s Mytrah Energy (India) Limited ಕಂಪನಿಗೆ ಬೆಳಗಾವಿ ಜಿಲ್ಲೆಯ ತೋಟ್ಗಟ್ಟಿ ಮತ್ತು ಕೆಸರ್‌ಗೋಪ್ ಗ್ರಾಮಗಳಲ್ಲಿ 10.00 
ಮೆಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ ನಿಬಂಧನೆಗೊಳಪಟ್ಟು 
ಹಂಚಿಕೆ ಮಾಡಿದೆ : 
Topo Proposed 

Nearby villages of the 
capacity 

Geographical area description of the project 
No. 

proposed area and district 
| No. | in MW 

The proposed area is located on the south of Kasaba Chandargi town 
and Kesargop village. It is a large plateau mostly as agricultural 

activities and gently elevation varies from 640 mtto 680 mt. 
10 MW 

Totgatti and Kesargop The proposed area is covered in the following Geographical 
( 20 Nos x 
P/ 4 

villages of Belgaum District coordinates : 
500 KW ) 

Latitude : 16°o 0" - 16°134°N 
Longitude : 75° 5 46 - 75° 10 0 E 
Ridge peaks : 673, 648, 634 Amsl. 


47 


10 .00 


MW 
1. ಈ ಯೋಜನೆಯನ್ನು 3 ವರ್ಷದ ಅವಧಿಯೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. 
2 . ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 435 ಎನ್ ಸಿಇ 06 - 1 - 2012 

ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ 
ಮಾಡಿಕೊಳ್ಳತಕ್ಕದ್ದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 
ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್ ಹೈಟ್ ಮಟ್ಟದಲ್ಲಿ ಪವನ ವೇಗದ 
ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ , ಕಾಲ ಕಾಲಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದಿಂದ 
ಹೊರಡಿಸತಕ್ಕೆ ಮಾರ್ಗಸೂಚಿಗಳಿಗನುಗುಣವಾಗಿ ಮೈಕ್ರೋ ಸೈಟಿಂಗ್ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ 
ವರದಿಗಳ 3 ಪ್ರತಿಗಳನ್ನು ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್ ಉತ್ಪಾದನೆಯನ್ನು ಸೇಘನಕ್ಷೆ ಮತ್ತು ವಿಂಡ್ ಫಾರ್ಮನ ಲೇಔಟ್‌ನ ಬದಲಾವಣೆಗನುಗುಣವಾಗಿ 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 
4. ಗಾಳಿ ಚಕ್ರದ ಹಬ್ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ ಪ್ರತಿ 5 ಮೆಗಾ 

ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್ ಮಾಸ್ಟ್ ) ಅಳವಡಿಸಬೇಕು. ಅಳತೆ 
ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸುವುದು. 

5 ಮೆಗಾವ್ಯಾಟ್ ಗಾಳಿ ಹಾಕಬೇಕಾಗಿರುವ ಗಾಳಿ 
ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ ಯೋಜನೆಯಲ್ಲಿ ಸಾಧಾರಣ ಗಾಳಿ | ಕಂಬ ( ವಿಂಡ್ ಮಾಸ್ಟ್) ಗಳ 

ಶಕ್ತಿ ವಿದ್ಯುತ್ತಿನ ಸಂಖ್ಯೆ 

ಸಂಖ್ಯೆ 
> 200 ಕಿ. ವ್ಯಾ . ನಿಂದ 300 ಕಿ . ವ್ಯಾ . 

18 
> 300 ಕಿ . ವ್ಯಾ . ನಿಂದ 500 ಕಿ . ವ್ಯಾ . 
> 500 ಕಿ. ವ್ಯಾ . ನಿಂದ 750 ಕಿ. ವ್ಯಾ . 

_ 12 
> 750 ಕಿ. ವ್ಯಾ . ನಿಂದ 1000 ಕಿ. ವ್ಯಾ . 

8 ರಿಂದ 10 | 

1 
5 . ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ ಮೈಲುಗಲ್ಲುಗಳನ್ನು 

ತೋರಿಸುವ ಪರ್ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ 
ಸಲ್ಲಿಸಬೇಕು. 
ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ/ಕಂದಾಯ ಇಲಾಖೆಗಳ ಮತ್ತು 
ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. ಅಭಿವೃದ್ಧಿದಾರರು ಈ 
ಯೋಜನೆಯನ್ನು ಖಾಸಗಿ ಜಮೀನಿನಲ್ಲಿ ಕೈಗೊಳ್ಳುತ್ತಿರುವುದರಿಂದ, ಖಾಸಗಿ ಜಮೀನಿನ ಮಾಲೀಕರಿಂದ ಒಪ್ಪಿಗೆ ಪತ್ರವನ್ನು 

ಪಡೆಯತಕ್ಕದ್ದು. 
7. ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್ ಸರಬರಾಜು ಕಂಪನಿಯೊಂದಿಗೆ ನೀತಿ ನಿಯಮಾನುಸಾರ ವಿದ್ಯುತ್ ಖರೀದಿ ಒಡಂಬಡಿಕೆ 

ಮಾಡಿಕೊಳ್ಳತಕ್ಕದ್ದು. 
ಸರ್ಕಾರಿ ಆದೇಶ ಸಂ : ಇಎನ್ 95 ಇಬಿಎಸ್ 2009 ದಿ: 29 -12 - 2009ರನ್ವಯ ವಿನಾಯಿತಿ ಸೌಲಭ್ಯಗಳು ಅನ್ವಯಿಸುವುದು . 


L 


. 


- 1 


8 . 


೧೧೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ - ೧ 


10. . 


9. ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ ಅಧಿಕಾರಿಗಳು 

ಸಹಕರಿಸುವುದು. 
ಸದರಿ ಪವನ ವಿದ್ಯುತ್ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ ಈ ಹಂಚಿಕೆ 
ಆದೇಶವು ಪವನ ವಿದ್ಯುತ್ ಯೋಜನೆಯ ಸಾಮರ್ಥ್ಯದ ಹಂಚಿಕೆಗೆ ಮಾತ್ರ ಸೀಮಿತವಾಗಿದೆ ಹಾಗೂ ಅಭಿವೃದ್ಧಿದಾರರಿಗೆ ಯೋಜನೆಯ 

ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 
11. ಸದರಿ ಆದೇಶವನ್ನು ರದ್ದುಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್ . 854 

ಸುರೇಶ್.ಬಿ.ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಒಳಾಡಳಿತ ಸಚಿವಾಲಯ 
ವಿಷಯ : 2011 - 12ನೇ ಸಾಲಿನಲ್ಲಿ ಒಟ್ಟು 78 ,525 ಪೊಲೀಸ್ ಸಿಬ್ಬಂದಿಗಳಿಗೆ ವಿಶೇಷ ಗುಂಪು ವಿಮಾ ವಾರ್ಷಿಕ ಪ್ರೀಮಿಯಂ 

ಮೊತ್ತವನ್ನು ವಿಮಾ ಕಂಪನಿಗೆ ಪಾವತಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 218 ಪಿಓಪಿ 2011 ದಿನಾಂಕ : 30 - 09 - 2011. 

2 ) ಪತ್ರದ ಸಂಖ್ಯೆ : ಹೆಚ್‌ಡಿ 103 ಪಿಓಪಿ 2011 ದಿನಾಂಕ : 02 - 01 - 2012 . 
3) ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 53 ಪಿಒಪಿ 2012 ದಿನಾಂಕ : 21 - 02 - 2012 . 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರುರವರ ಪತ್ರದ ಸಂಖ್ಯೆ : ವಿವೇಶಾ [4]/ /2011 ದಿನಾಂಕ : 

31 - 01 - 2012 ಮತ್ತು 09 - 03 - 2012 . 
ಪ್ರಸ್ತಾವನೆ : 

ಮೇಲೆ [l] ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್‌ಸ್ಟೇಬಲ್, 
ಪೊಲೀಸ್ ಹೆಡ್ ಕಾನ್‌ಸ್ಟೇಬಲ್ ಮತ್ತು ಅನುಯಾಯಿಗಳು ಸೇರಿದಂತೆ ಒಟ್ಟು 78525 ಸಿಬ್ಬಂದಿಗಳಿಗೆ ವಿಶೇಷ ಗುಂಪುಯೋಜನೆ ವಾರ್ಷಿಕ ಮೊತ್ತ 
ಹಾಗೂ ಸೇವಾ ತೆರಿಗೆ ಸೇರಿ ಒಟ್ಟು ರೂ . 75 ,35 ,338/- ಗಳನ್ನು ಮೆ | ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ ನಿಯಮಿತ, ಬೆಂಗಳೂರು ಇವರಿಗೆ 
ಪಾವತಿಸಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿತ್ತು. 

ಮೇಲೆ [2] ರಲ್ಲಿ ಓದಲಾದ ಸರ್ಕಾರಿ ಪತ್ರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್‌ಸ್ಟೇಬಲ್, 
ಪೊಲೀಸ್ ಹೆಡ್ ಕಾನ್‌ಸ್ಟೇಬಲ್ ಮತ್ತು ಅನುಯಾಯಿಗಳು ಸೇರಿದಂತೆ ಒಟ್ಟು 78525 ಸಿಬ್ಬಂದಿಗಳಿಗೆ ವಿಶೇಷ ಗುಂಪು ವಿಮಾ ಹಣವನ್ನು ರೂ . 3.00 
ಲಕ್ಷದಿಂದ ರೂ . 10 .00 ಲಕ್ಷದವರೆಗೆ ಹೆಚ್ಚಿಸಲು ಸರ್ಕಾರದ ಒಪ್ಪಿಗೆ ನೀಡಿರುತ್ತದೆ. 

ಮೇಲೆ [3] ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ವಿಶೇಷ ಗುಂಪು ವಿಮಾ ಮೊತ್ತವನ್ನು ರೂ . 3. 00 ಲಕ್ಷಗಳಿಂದ ರೂ . 10. 00 ಲಕ್ಷಗಳಿಗೆ 
ಹೆಚ್ಚಿಸುವ ಸಂಬಂಧ ತಗಲುವ ವೆಚ್ಚ ರೂ . 40 .65 ಲಕ್ಷಗಳನ್ನು ಭರಿಸಲು ಮರು ಹೊಂದಾಣಿಕೆ ಮೂಲಕ ಧನ ಪುನರ್ ವಿನಿಯೋಗಿಸಿಕೊಳ್ಳಲು 
ಮಂಜೂರಾತಿ ನೀಡಿರುತ್ತದೆ. 

ಮೇಲೆ ಓದಲಾದ [ 4] ಪತ್ರಗಳಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ಈಗಾಗಲೇ ಅತಿ ಕಡಿಮೆ ದರ ನೀಡಿರುವ ಮೆ|| 
ಯುನೈಟೆಡ್ ಇಂಡಿಯ ಇನ್ಸೂರೆನ್ಸ್ ಕಂಪನಿ , ಬೆಂಗಳೂರು ಇವರಲ್ಲಿ ರೂ 3.00 ಲಕ್ಷಗಳ ವಿಮಾ ಮೊತ್ತಕ್ಕೆ ವಿಮಾ ಪ್ರೀಮಿಯಂ ಪಾವತಿಸಿದ್ದು ಇದು 
ದಿನಾಂಕ : 07 - 01 -2011 ರಿಂದ ದಿನಾಂಕ : 06 -10 - 2012 ರವರೆಗೆ ಚಾಲ್ತಿಯಲ್ಲಿದ್ದು ಈ ಸಂಬಂಧವಾಗಿ ಸದರಿ ವಿಮಾ ಕಂಪನಿಯವರಿಂದ ವಿಮಾ 
ಕರಾರು ಒಪ್ಪಂದ ಮಾಡಲಾಗಿರುತ್ತದೆ. ಆದ್ದರಿಂದ ಅತಿ ಕಡಿಮೆ ದರ ನೀಡಿರುವ ಮೆ|| ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ, ಬೆಂಗಳೂರು 
ರವರು ಈಗ ವಿಮಾ ಪ್ರೀಮಿಯಂ ಅನ್ನು ನೀಡಿ ದಿನಾಂಕ : 07 - 10 - 2011 ರಿಂದ 11 - 03 - 2012 ರವರೆಗೆ ಒಟ್ಟು 158 ದಿನಗಳು ಕಳೆದಿದ್ದು ಬಾಕಿ 
ಉಳಿದಿರುವ ಒಟ್ಟು 208 ದಿನಗಳಿಗೆ ಹೆಚ್ಚುವರಿಯಾಗಿ ರೂ . 7.00 ಲಕ್ಷಗಳಿಗೆ ವಿಮಾ ಪ್ರೀಮಿಯಂ ಅನ್ನು ಪಡೆಯಲು ತಗಲುವ ಮೊತ್ತದ ವಿವರ 
ನೀಡಿದ್ದು ಅದರಂತೆ ಈಗ ನೀಡುತ್ತಿರುವ ವಿಶೇಷ ಗುಂಪು ವಿಮಾ ಮೊತ್ತ ರೂ . 3.00 ಲಕ್ಷಗಳ ಜೊತೆಗೆ ಹೆಚ್ಚುವರಿಯಾಗಿ ರೂ . 1.00 ಲಕ್ಷಗಳನ್ನು ಬಾಕಿ 
ಉಳಿದಿರುವ ದಿನಗಳಿಗೆ ಹೆಚ್ಚಿಸಲು ವಿಶೇಷ ಗುಂಪು ವಿಮಾ ವಾರ್ಷಿಕ ಮೊತ್ತ ರೂ . 91,46,592/ - ಮತ್ತು ಸೇವಾ ತೆರಿಗೆ ರೂ . 9 ,42,099/ - ಸೇರಿ 
ಒಟ್ಟು ರೂ . 1,00 ,88,691/- ತಗಲುತ್ತದೆಯೆಂದು ತಿಳಿಸಿ ಈ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ “2055 - 00 - 800 - 0 - 01 - 059 ಇತರೆ ಖರ್ಚುಗಳ ಅಡಿ 
ಲಭ್ಯವಿರುವ ಅನುದಾನ ಮತ್ತು ಉಳಿಕೆ ಹಣವನ್ನು ಮರುಹೊಂದಾಣಿಕೆ ಮೂಲಕ ಭರಿಸಿ ಸದರಿ ವಿಮಾ ಕಂಪನಿಗೆ ಪಾವತಿಸಲು ಸರ್ಕಾರದ 
ಮಂಜೂರಾತಿಯನ್ನು ಕೋರಿರುತ್ತಾರೆ. 
ಮೆ | ಯುನೈಟೆಡ್ ಇಂಡಿಯ ಇನ್ಸೂರೆನ್ಸ್ ಕಂಪನಿ, ಬೆಂಗಳೂರು ಇವರಿಂದ ಪೊಲೀಸ್ ಕಾನ್‌ಸ್ಟೇಬಲ್, ಪೊಲೀಸ್ ಹೆಡ್ ಕಾನ್‌ಸ್ಟೇಬಲ್ ಮತ್ತು 
ಅನುಯಾಯಿಗಳು ಸೇರಿದಂತೆ ಒಟ್ಟು 78525 ಸಿಬ್ಬಂದಿಗಳಿಗೆ ಹೆಚ್ಚುವರಿಯಾಗಿ ರೂ . 7.00 ಲಕ್ಷಗಳಿಗೆ ವಿಮಾ ಪ್ರೀಮಿಯಂ ಅನ್ನು ದಿನಾಂಕ : 12 - 03 
2012 ರಿಂದ 06 - 10 - 2012 ವರೆಗೆ ಪಾವತಿಸುವ ಕುರಿತು ಪ್ರೀಮಿಯಂ ಇನ್‌ವಾಯ್ಸ್ ಪಡೆದಿದ್ದು ಅದರ ಪ್ರಕಾರ ವಿಶೇಷ ಗುಂಪು ವಿಮಾ ಮೊತ್ತ ರೂ . 
91 ,46 ,592 / - ಹಾಗೂ ಸೇವಾ ತೆರಿಗೆ ರೂ . 9 ,42,099/ - ಸೇರಿ ಒಟ್ಟು ರೂ . 1,00,88,691/- ತಗಲುತ್ತದೆಯೆಂದು ತಿಳಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೨೧ 


ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 103 ಪಿಓಪಿ 2011 , ಬೆಂಗಳೂರು, ದಿನಾಂಕ: 12ನೇ ಮಾರ್ಚ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್‌ಸ್ಟೇಬಲ್, 
ಪೊಲೀಸ್ ಹೆಡ್ ಕಾನ್‌ಸ್ಟೇಬಲ್ ಮತ್ತು ಅನುಯಾಯಿಗಳು ಸೇರಿದಂತೆ ಒಟ್ಟು 78525 ಸಿಬ್ಬಂದಿಗಳಿಗೆ ಕರ್ತವ್ಯದ ಮೇಲಿದ್ದಾಗ ಮೃತಪಟ್ಟಲ್ಲಿ ಮೃತರ 
ಕುಟುಂಬದವರಿಗೆ ವಿಮಾ ಪರಿಹಾರ ಮೊತ್ತ ರೂ . 3,00,000/ - ಗಳ ಜೊತೆಗೆ ಹೆಚ್ಚುವರಿಯಾಗಿ ರೂ . 7.00 ಲಕ್ಷಗಳನ್ನು ಬಾಕಿ ಉಳಿದಿರುವ ದಿನಗಳಿಗೆ 
ಹೆಚ್ಚಿಸಲು ವಿಶೇಷ ಗುಂಪು ವಿಮಾ ವಾರ್ಷಿಕ ಮೊತ್ತ ಸೇವಾ ತೆರಿಗೆ ಸೇರಿ ರೂ . 1, 00 ,88,691 ಗಳನ್ನು [ ರೂಪಾಯಿಗಳು ಒಂದು ಕೋಟಿ ಎಂಬತ್ತೆಂಟು 
ಸಾವಿರದ ಆರು ನೂರ ತೊಂಬತ್ತೊಂದು ಮಾತ್ರ] ಮೆ ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ, ನಿಯಮಿತ ಬೆಂಗಳೂರುರವರಿಗೆ ಟೆಂಡರ್‌ನ 
ಎಲ್ಲಾ ವಿಧಿ ವಿಧಾನಗಳನ್ನು ಚಾಚೂ ತಪ್ಪದೆ ಪಾಲಿಸುವ ಷರತ್ತಿಗೆ ಒಳಪಟ್ಟು ಪಾವತಿಸಲು ಸರ್ಕಾರದ ಮಂಜೂರಾತಿಯನ್ನು ನೀಡಿದೆ. 

ಈ ವೆಚ್ಚವನ್ನು 2011 -12ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2055 - 00 -800 - 0 - 01 - 059 ಇತರೆ ಖರ್ಚುಗಳಡಿಯಲ್ಲಿ ಒದಗಿಸಿದ ಅನುದಾನದಿಂದ 
ಭರಿಸತಕ್ಕದು ಹಾಗೂ ಮೇಲೆ [ 3] ರಲ್ಲಿ ಓದಲಾದ ಸರ್ಕಾರದ ಆದೇಶದ ಪೊಲೀಸ್ ಕಾನ್‌ಸ್ಟೇಬಲ್, ಪೊಲೀಸ್ ಹೆಡ್ ಕಾನ್‌ಸ್ಟೇಬಲ್ ಮತ್ತು 
ಅನುಯಾಯಿಗಳು ಸೇರಿದಂತೆ ಒಟ್ಟು 78525 ಸಿಬ್ಬಂದಿಗಳಿಗೆ ಮರು ಹೊಂದಾಣಿಕೆ ಮೂಲಕ ಧನ ಪುನರ್ ವಿಯೋಗಿಸಿಕೊಳ್ಳಲು ಮಂಜೂರಾತಿ 
ನೀಡಿರುವ ಅನುದಾನದಿಂದ ಉಳಿಕೆ ಹಣವನ್ನು ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 51 ವೆಚ್ಚ 11 /2012 ದಿನಾಂಕ : 07- 03 - 2012 ರಲ್ಲಿ ನೀಡಿದ ಸಹಮತಿ 
ಮೇರೆಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ರಾಜಮ್ಮ 
ಪಿ . ಆರ್ .855 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೊಲೀಸ್ ವೆಚ್ಚ) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಡಿ. ನಾಗರಾಜಯ್ಯ , ನಿವೃತ್ತ ಪಿ.ಎಸ್. ಐ . ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರು ಸರ್ಕಾರಕ್ಕೆ 

ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ , ಇವರ ಆದೇಶ ಸಂಖ್ಯೆ : 18 / ಡಿಇ -l/ ಆರ್‌. 

6/2010 ದಿನಾಂಕ : 17 - 3 - 11 . 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡಿ. ಜಿ. ಮತ್ತು ಐ. ಜಿ. ಪಿ., ಬೆಂಗಳೂರು, ಇವರ ಆದೇಶ ಸಂಖ್ಯೆ : ಅಪೀಲು 

(4)/04 /2011 -12 ( ಓ. ಬಿ . ಸಂಖ್ಯೆ : 14/2011-12) ದಿನಾಂಕ : 18 - 8 - 2011. 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 07 - 10 - 2011. 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರ ಪತ್ರದ ಸಂಖ್ಯೆ : ಅಪೀಲು 

( 2)/48/2011 - 12 ದಿನಾಂಕ : 14 - 12 - 2011 
ಪ್ರಸ್ತಾವನೆ : 

ಶ್ರೀ ಡಿ. ನಾಗರಾಜಯ್ಯ ಇವರು ಬೆಂಗಳೂರಿನ ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಬ್ - ಇನ್‌ಸ್ಪೆಕ್ಟರಾಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, ಕರ್ತವ್ಯಲೋಪದ ಆರೋಪದ ಮೇಲೆ ಇವರ 
ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 

“ ಶ್ರೀ ಡಿ . ನಾಗರಾಜಯ್ಯ , ಪಿ .ಎಸ್. ಐ ಆದ ನೀವು ದಿನಾಂಕ : 24 - 08 - 2006 ರಂದು ಸೆಂಟ್ರಲ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮೇರೆಗೆ 
ಪ್ರಭಾರ ವಹಿಸಿಕೊಂಡು, ದಿನಾಂಕ : 26 - 09 - 2006 ರಂದು ನೀವು ಶ್ರೀ ಶಿವಶಂಕರ್ ನಾಯಕ್ ಎಂಬುವರಿಂದ ಠಾಣೆಯ ಕಾನೂನು ಮತ್ತು ಸುವ್ಯವಸ್ಥೆ 
ವಿಭಾಗಕ್ಕೆ ಸಂಬಂಧಿಸಿದ ಪ್ರಕರಣಗಳ ಕಡತಗಳು ಹಾಗೂ ಮಾಲುಗಳನ್ನು ಪ್ರಭಾರದ ಮೂಲಕ ವಹಿಸಿಕೊಂಡಿರುತ್ತೀರಿ. ನೀವು ಪ್ರಭಾರ ವಹಿಸಿಕೊಂಡ 
ಪ್ರಕರಣಗಳ ಪೈಕಿ ಮೊಕದ್ದಮೆ ಸಂಖ್ಯೆ : 10/2005 ಕಲಂ 468, 471 420 , ಐ . ಪಿ.ಸಿ . ಪ್ರಕರಣದಲ್ಲಿ ತನಿಖೆ ಬಾಕಿ ಇದ್ದು, ಈ ಪ್ರಕರಣದ ವಿವರವನ್ನು 
ಅಪರಾಧ ಪುಸ್ತಕದಲ್ಲಿ ನಮೂದಿಸಬೇಕಾಗಿದ್ದು , ನಮೂದಿಸಿರುವುದಿಲ್ಲ ಹಾಗೂ ಈ ಪ್ರಕರಣದ ಮಾಲುಗಳ ವಿವರಗಳನ್ನು ಮುದ್ದೆಮಾಲು ಪುಸ್ತಕದಲ್ಲಿ 
ನಮೂದಿಸಬೇಕಾಗಿದ್ದು ನಮೂದಿಸಿರುವುದಿಲ್ಲ . ಈ ಪ್ರಕರಣದ ಪ್ರಭಾರವನ್ನು ದಿನಾಂಕ : 26 - 09 - 2006 ರಂದು ವಹಿಸಿಕೊಂಡಿದ್ದರೂ ಸಹ 
ಇಲ್ಲಿಯವರೆಗೆ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿರುವುದಿಲ್ಲ ಹಾಗೂ ಪ್ರಕರಣದ ಕಡತ ಕಾಣೆಯಾಗಲು ಕಾರಣರಾಗಿ ನಿಮ್ಮ ಕರ್ತವ್ಯದಲ್ಲಿ ತೀವ್ರ 
ನಿರ್ಲಕ್ಷತೆ , ಕರ್ತವ್ಯಲೋಪ ಎಸಗಿರುತ್ತೀರಿ.” 

ಈ ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, ಇವರು 
ಮೇಲೆಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ : 17 - 03 - 2011 ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ ದಿನಾಂಕ : 
19 - 05 -10 ರಿಂದ 03 - 09 - 2010 ರವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ.ಜಿ. ಮತ್ತು ಐ. ಜಿ. ಪಿ., 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ : 18 - 08 - 2011ರ ಆದೇಶದಲ್ಲಿ ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು 


ಅರಿ ” 


೧೧೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ- ೧ 


ಭಾಗಶಃ ಮಾರ್ಪಡಿಸಿ ಅರ್ಜಿದಾರರನ್ನು ಕಡ್ಡಾಯ ನಿವೃತ್ತಿಗೊಳಿಸಲಾಗಿದೆ. ದಿನಾಂಕ : 19 -5 -10 ರಿಂದ 03 -09 -10ರ ವರೆಗಿನ ಅಮಾನತ್ತಿನ 
ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ತೀವ್ರ ನಿರ್ಲಕ್ಷತೆ, ಕರ್ತವ್ಯಲೋಪ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ . ಆದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 109 ಪೊಸಿಅ 2011, ಬೆಂಗಳೂರು, ದಿನಾಂಕ: 3ನೇ ಮಾರ್ಚ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಡಿ ನಾಗರಾಜಯ್ಯ , ನಿವೃತ್ತ ಪಿ.ಎಸ್. ಐ ., ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ರವಿಪ್ರಕಾಶ್ 
ಪಿ . ಆರ್. 856 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಪ್ರಭು ಉಪ್ಪಿನ, ಪಿ.ಎಸ್. ಐ., ಬೀದರ್‌ ಗ್ರಾಮೀಣ ಪೊಲೀಸ್ ಠಾಣೆ, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ 

ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ | 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು ಬೀದರ್, ಇವರ ಆದೇಶ ಸಂಖ್ಯೆ: ಲಶಿ/ 37/ ಬೀ /2009 

( ಓ. ಬಿ. ಸಂಖ್ಯೆ : 1041/2009) ದಿನಾಂಕ : 01 - 12 - 09 . 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು , ಈಶಾನ್ಯ ವಲಯ , 

ಗುಲ್ಬರ್ಗಾ , ಇವರ ಆದೇಶ ಸಂಖ್ಯೆ : ಅಪೀಲು/ 07 /ಈವ/2010 ( ಓ . ಬಿ . ಸಂಖ್ಯೆ : 

135 /ಈವ/ 2010/ 947 ದಿನಾಂಕ : 03 - 03 -10 . 
3) ಅರ್ಜಿ್ರ ದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 25 -3 - 2010 . 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರ ಪತ್ರದ 

ಸಂಖ್ಯೆ : ಅಪೀಲು ( 2)/6/2010 - 11 ದಿನಾಂಕ : 16 - 6 - 2010 
ಪ್ರಸ್ತಾವನೆ : 

ಶ್ರೀ ಪ್ರಭು ಉಪ್ಪಿನ, ಪಿ .ಎಸ್. ಐ., ಬೀದರ್‌ ಗ್ರಾಮೀಣ ಪೊಲೀಸ್ ಠಾಣೆ, ಇವರು ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) 
ಕರ್ತವ್ಯಲೋಪ ಎಸಗಿದ ಕಾರಣದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡ 
ದೋಷಾರೋಪಣೆಯನ್ನು ಹೊರಿಸಲಾಗಿತ್ತು. 
ದೋಷಾರೋಪಣೆ : 

“ನೀವು ಶಹಬಾದ ಗ್ರಾಮೀಣ ಪೊಲೀಸ್ ಠಾಣೆಯ ಗು . ನಂ . 53 /2005 ಕಲಂ 328 ಐ . ಪಿ . ಸಿ. ಮತ್ತು 32, 34 ಅಬಕಾರಿ ಕಾಯ್ದೆ 
ಪ್ರಕರಣದಲ್ಲಿ ಕ್ರಮಬದ್ದವಾದ ತನಿಖೆ ಪೂರೈಸಲು ವಿಫಲರಾಗಿ ನ್ಯಾಯಾಲಯದಿಂದ ಕಟು ಟೀಕೆ ಜಾರಿಯಾಗಲು ಹೊಣೆಗಾರರಾಗಿರುತ್ತೀರಿ” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಪೊಲೀಸ್ ಅಧೀಕ್ಷಕರು 
ಬೀದರ್‌, ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ : 01 -12 - 2009 ರ ಆದೇಶದಲ್ಲಿ ಅರ್ಜಿದಾರರ ಒಂದು ವಾರ್ಷಿಕ ವೇತನ 
ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಒಂದು ವರ್ಷ ಮಂದೂಡುವ ದಂಡನೆಯನ್ನು ವಿಧಿಸಿದ್ದಾರೆ. 
ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ 

ಹಾಗೂ 
ಪೋಲೀಸ್ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ, ಗುಲ್ಬರ್ಗಾ , ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ : 03 - 03 -10ರ 
ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ . 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು , ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯಲೋಪ ಪ್ರದರ್ಶಿಸಿರುವುದು 
ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 52 ಪೊಸಿಅ 2010 , ಬೆಂಗಳೂರು, ದಿನಾಂಕ: 3ನೇ ಮಾರ್ಚ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಪ್ರಭು ಉಪ್ಪಿನ ಪಿ.ಎಸ್. ಐ., ಬೀದರ್‌ ಗ್ರಾಮೀಣ ಪೊಲೀಸ್ ಠಾಣೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್. 857 

ಟಿ.ಎನ್. ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


ಆದೇಶದಲ್ಲಿ ಮೇಲ್ಮನವರ 


ವಿರುದ್ದ ಅರ್ಜಿದಾರರು 


, ಸದರಿ ಪರಿಷ್ಕರಣಮ 


ತತಿದು , ಕರ್ತವ್ಯಲೋಪ 
. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೨೩ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಹೆಚ್ . ಜೆ. ಸೋಮಶೇಖರಯ್ಯ , ನಿವೃತ್ತ ಪಿ. ಎಸ್ . ಐ . ನೆಲಮಂಗಲ ಪೊಲೀಸ್ ಠಾಣೆ, ಬೆಂಗಳೂರು ಜಿಲ್ಲೆ , ಇವರು 

ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಅಪರ ಪೊಲೀಸ್ ಆಯುಕ್ತರು ( ಆಡಳಿತ) ಬೆಂಗಳೂರು ಇವರ ಆದೇಶ ಸಂಖ್ಯೆ: 

85/ ಡಿಇ.1/ ಆರ್.6/2006 ದಿನಾಂಕ : 20 - 09 - 2010. 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, ಇವರ ಆದೇಶ ಸಂಖ್ಯೆ : 72/ ಅಪೀಲು 

1/2010 ದಿನಾಂಕ : 04 - 12 - 2010. 
3) ಅರ್ಜಿ್ರ ದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ 05 - 01 - 2011 ಮತ್ತು 09 - 12 - 2011. 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಅಪೀಲು (2)/82/ 

2010 - 11 ದಿನಾಂಕ : 16 - 3 - 2011 . 
ಪ್ರಸ್ತಾವನೆ : 

ಶ್ರೀ ಹೆಚ್ . ಜೆ. ಸೋಮಶೇಖರಯ್ಯ ಇವರು ಬೆಂಗಳೂರಿನ ಪ್ರೇಜರ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಪಿ .ಎಸ್. ಐ . ಆಗಿ ಕರ್ತವ್ಯ 
ಹಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ನಡತೆ ನಿಯಮಗಳನ್ನು ಉಲ್ಲಂಘಿಸಿ ನ್ಯಾಯಾಂಗ ಬಂಧನದಲ್ಲಿ ಇದ್ದು, 
ಇಲಾಖೆಯ ಶಿಸ್ತು ಘನತೆಗೆ ಧಕ್ಕೆ ಉಂಟು ಮಾಡಿರುವುದರಿಂದ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ ) ನಿಯಮಗಳು 1965ರ 
ನಿಯಮ 6 ರಡಿ ಇಲಾಖಾ ವಿಚಾರಣೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 

ಶ್ರೀ ಹೆಚ್. ಜೆ. ಸೋಮಶೇಖರಯ್ಯ ಪಿ .ಎಸ್. ಐ . ಆದ ನೀವು ಪ್ರೇಜರ್ ಟೌನ್ ಪೊಲೀಸ್ ಠಾಣೆ ಬೆಂಗಳೂರು ನಗರ ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು ತಿರುವೆಂಕಟಸ್ವಾಮಿ ಗಾರ್ಡನ್, ಕದರಪ್ಪ ರಸ್ತೆ, 2ನೇ ಅಡ್ಡ ರಸ್ತೆ , ಕಾಕ್ಸ್ ಟೌನ್, ಬೆಂಗಳೂರು, ಇಲ್ಲಿ ವಾಸವಾಗಿರುವ ಶ್ರೀಮತಿ 
ಸುಶೀಲಮ್ಮ ಮತ್ತು ಶಾಂತಿಯವರಿಗೆ ಮನೆ ವಿಷಯದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಜಗಳವಾಗಿದ್ದು, ಈ ಸಂಬಂಧ ಶ್ರೀಮತಿ ಸುಶೀಲಮ್ಮ ರವರು ಫೇಜರ್ 
ಟೌನ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುತ್ತಾರೆ. ಈ ಸಂಬಂಧ ನೀವು ಮೇಲ್ಕಂಡ ಪ್ರಕರಣದಲ್ಲಿ ಶ್ರೀಮತಿ ಶಾಂತಿಯವರಿಂದ ನಿಮಗೆ ಸಹಾಯ 
ಮಾಡುತ್ತೇವೆಂದು ತಿಳಿಸಿ ಅವರಿಂದ ರೂ . 3,000 /- ಗಳನ್ನು ಕೊಡಬೇಕೆಂದು ಒತ್ತಾಯ ಮಾಡಿ ಅವರಿಂದ ದಿನಾಂಕ : 28 - 11 - 2006 ರಂದು 
ರೂ . 3,000/- ಗಳ ಅಕ್ರಮ ಸಂಭಾವನೆ ಪಡೆಯುವಾಗ ಲೋಕಾಯುಕ್ತ ಪೊಲೀಸರಿಗೆ ನೇರವಾಗಿ ಸಿಕ್ಕಿ ಬಿದ್ದಿರುತ್ತೀರಿ. ಈ ಸಂಬಂಧ ನಿಮ್ಮ ವಿರುದ್ಧ 
ಮಾನ್ಯ ಲೋಕಾಯುಕ್ತರವರು ಲಂಚ ನಿರೋಧ ಕಾಯ್ದೆ - 1988ರ ಕಲಂ 7, 13 (1) ( ಡಿ) ಸಹವಾಚನ ಕಲಂ 13( 2) ರ ಪ್ರಕಾರ ದಿನಾಂಕ : 28 -11 - 2006 
ರಂದು ಬೆಂಗಳೂರು ನಗರ ಲೋಕಾಯುಕ್ತ ಪೊಲೀಸ್ ಠಾಣೆಯ ಮೊ . ಸಂ . 46/ 2006 ರಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿರುತ್ತಾರೆ. ಈ ರೀತಿಯಗಿ 
ನೀವು ಶಿಸ್ತಿನ ಇಲಾಖೆಯ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಸರ್ಕಾರಿ ಅಧಿಕಾರಿ /ನೌಕರರಿಗೆ ಅನ್ವಯವಾಗುವಂತಹ ನಡತೆ ನಿಯಮವನ್ನು 
ಉಲ್ಲಂಘಿಸಿ ಒಂದು ಅಪರಾಧ ಪ್ರಕರಣದಲ್ಲಿ ಆರೋಪಿಯಾಗಿ ದಸ್ತಗಿರಿಗೆ ಒಳಪಟ್ಟು ನ್ಯಾಯಾಂಗ ಬಂಧನದಲ್ಲಿ ಇದ್ದಿದ್ದು ಮೇಲ್ನೋಟಕ್ಕೆ 
ಖಚಿತವಾಗಿರುತ್ತದೆ. ಈ ರೀತಿ ನೀವು ನಿಮ್ಮ ಸರ್ಕಾರಿ ಕರ್ತವ್ಯದಲ್ಲಿ ಕರ್ತವ್ಯಲೋಪ ಎಸಗಿದ್ದು ಇಲಾಖೆಯ ಶಿಸ್ತು ಘನತೆ ಮತ್ತು ಗೌರವಕ್ಕೆ ಧಕ್ಕೆ ಉಂಟು 
ಮಾಡಿರುತ್ತೀರಿ.” 

ಈ ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಅಪರ ಪೊಲೀಸ್ ಆಯುಕ್ತರು ( ಆಡಳಿತ) 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ : 20 - 09 - 2010ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ ಕಡ್ಡಾಯ 
ನಿವೃತ್ತಿಗೊಳಿಸಲಾಗಿದೆ ದಿನಾಂಕ : 05 -12 -2006 ರಿಂದ 16 - 07 - 2007 ರವರೆಗಿನ ಅಮಾನತ್ತಿನ ಅವಧಿಯನ್ನು ಇವರು ಅಮಾನತ್ತಿನ ಅವಧಿಯಲ್ಲಿ 
ಪಡೆದ ಜೀವನಾಧಾರ ಭತ್ಯೆಗೆ ಸೀಮಿತಗೊಳಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು, 
ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ : 04 -12 -2010ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು , ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ , 
ನಡತೆ ನಿಯಮಗಳನ್ನು ಉಲ್ಲಂಘಿಸಿ ನ್ಯಾಯಾಂಗ ಬಂಧನದಲ್ಲಿದ್ದು ಇಲಾಖೆಯ ಶಿಸ್ತು, ಘನತೆಗೆ ಧಕ್ಕೆ ಉಂಟು ಮಾಡಿರುವುದು ಸಾಬೀತಾಗಿರುತ್ತದೆ. 
ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ 
ಕೆಳಕಂಡಂತೆ ಆದೇಶಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ : ಒಣ 4 ಪೊಸಿಅ 2011 ಬೆಂಗಳೂರು, ದಿನಾಂಕ: 3ನೇ ಮಾರ್ಚ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್ . ಜೆ. ಸೋಮಶೇಖರಯ್ಯ , ನಿವೃತ್ತ ಪಿ.ಎಸ್.ಐ ., ನೆಲಮಂಗಲ ಪೊಲೀಸ್ ಠಾಣೆ, ಬೆಂಗಳೂರು ಜಿಲ್ಲೆ , 
ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್. ರವಿಪ್ರಕಾಶ್ 
ಪಿ . ಆರ್ .858 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) 


೧೧೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ- ೧ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಪಿ. ಓ. ಶಿವಕುಮಾರ್, ಪಿ. ಐ., ಚಿಕ್ಕಪೇಟೆ ಪೊಲೀಸ್ ಠಾಣೆ, ಬೆಂಗಳೂರು ಇವರ ಪರಿಷ್ಕರಣ ಮೇಲ್ಮನವಿ 

ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು , ಬೆಂಗಳೂರು ನಗರ , ಇವರ ಆದೇಶ ಸಂಖ್ಯೆ: 

ಡಿಇ( 2)/ 08/ಸಿಓಪಿ /ಆರ್ - 7/2010 ದಿನಾಂಕ: 02 -11- 2010 . 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡಿ. ಜಿ. ಮತ್ತು ಐ. ಜಿ . ಪಿ ., ಬೆಂಗಳೂರು, ಇವರ ಆದೇಶ ಸಂಖ್ಯೆ: 

ಸಿಬಿ ( 8)97 /2010 - 11 ದಿನಾಂಕ: 10 - 03 - 2011 
3) ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 19 - 07 - 2011. 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಸಿಬಿ( 8)97/2010 - 11 ದಿನಾಂಕ: 07 - 10 - 2011. 
5) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 181 ಸಿಎನ್‌ಎಸ್‌ 11 ದಿನಾಂಕ: 

06 - 02 - 2012 . 
ಪ್ರಸ್ತಾವನೆ : 

- ಶ್ರೀ ಪಿ . ಓ . ಶಿವಕುಮಾರ್, ಪಿ . ಐ. ಇವರು ಬೆಂಗಳೂರಿನ ಚಿಕ್ಕಪೇಟೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ತೀವ್ರ 
ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ಕರ್ತವ್ಯ ಲೋಪವೆಸಗಿರುವ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಗಳು, 1965 ರ ನಿಯಮ 7 ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ಪಿ.ಓ. ಶಿವಕುಮಾರ್ , ಪಿ. ಐ., ಆದ ನೀವು ಚಿಕ್ಕಪೇಟೆ ಪೊಲೀಸ್ ಠಾಣೆ, ಬೆಂಗಳೂರು ನಗರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು 
ದಿನಾಂಕ: 08 - 9 - 2010 ರಂದು ಸಿ. ಸಿ. ಬಿ . ಘಟಕದ ಮಹಿಳೆ ಮತ್ತು ಮಾದಕ ದ್ರವ್ಯ ದಳದ ಅಧಿಕಾರಿಗಳು ನಿಮ್ಮ ಠಾಣಾ 
ಸರಹದ್ದಿನ ಚಿಕ್ಕಪೇಟೆ ಪಿ .ಎಸ್.ಲೇನ್ ನಂ . 35 ರಲ್ಲಿರುವ ರಾಮ್ ಟ್ರೇಡಿಂಗ್ ವಾಚ್ ಮುಂಭಾಗ ಸುರೇಶ್ ಭವರ್‌ಲಾಲ್ ಮತ್ತು 
ಪಹಡ್ಸಿಂಗ್ ರವರು ಅಕ್ರಮವಾಗಿ ಸಾರ್ವಜನಿಕರಿಗೆ ಮಾರಾಟ ಮಾಡಲು 960 ಗ್ರಾಂ ತೂಕದ ಅಫೀಮು ಅನ್ನು 
ಇಟ್ಟುಕೊಂಡಿದ್ದುದ್ದನ್ನು ಪತ್ತೆ ಮಾಡಿ, ಆಸಾಮಿಗಳನ್ನು ವಶಕ್ಕೆ ತೆಗೆದುಕೊಂಡು ನಿಮ್ಮ ಠಾಣೆಗೆ ಬಂದು ನೀಡಿದ ದೂರಿನ ಮೇರೆಗೆ 
ನಿಮ್ಮ ಠಾಣಾ ಮೊ . ಸಂ . 170 /l0 ಕಲಂ 17 ( ಬಿ) ಆಫ್ ಎನ್. ಡಿ. ಪಿ .ಎಸ್. ಆಕ್ಸ್ ರೀತ್ಯಾ ಪ್ರಕರಣ ದಾಖಲಾಗಿರುತ್ತದೆ . ನಿಮಗೆ 
ಹಲವಾರು ಬಾರಿ ನಿಮ್ಮ ಠಾಣಾ ಸರಹದ್ದಿನಲ್ಲಿ ನಡೆಯುತ್ತಿರುವ ಅಕ್ರಮ ದಂಧೆಗಳ ಹಾಗೂ ಚಟುವಟಿಕೆಗಳ ಬಗ್ಗೆ ಮಾಹಿತಿ 
ಸಂಗ್ರಹಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ನಿಮ್ಮ ಮೇಲಧಿಕಾರಿಗಳು ಅಪರಾಧ ವಿಮರ್ಶಾ ಸಭೆಯಲ್ಲಿ ಸೂಚನೆ ನೀಡಿದ್ದರೂ ಸಹ 
ನೀವು ಪಾಲನೆ ಮಾಡಲು ಯಾವುದೇ ಆಸಕ್ತಿ ವಹಿಸದೇ ಇದ್ದುದರಿಂದ ಸಿ.ಸಿ. ಬಿ. ಘಟಕದ ಅಧಿಕಾರಿಗಳು ನಿಮ್ಮ ಠಾಣಾ 
ಸರಹದ್ದಿನಲ್ಲಿ ಅಕ್ರಮ ದಂಧೆಯನ್ನು ಪತ್ತೆ ಮಾಡಿರುತ್ತಾರೆ. ಈ ರೀತಿ ಒಬ್ಬ ಜವಾಬ್ದಾರಿಯುತ ಠಾಣಾಧಿಕಾರಿಯಾದ ನೀವು 
ಮೇಲಧಿಕಾರಿಗಳ ಸೂಚನೆಗಳನ್ನು ಪಾಲನೆ ಮಾಡಿ, ಅಕ್ರಮ ದಂಧೆ ಹಾಗು ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಕಾನೂನು 
ಕ್ರಮ ಕೈಗೊಳ್ಳದೆ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ಕರ್ತವ್ಯಲೋಪವೆಸಗಿರುತ್ತೀರಿ.” 

ಅ. ರವರು ನೀಡಿದ ಸಮಜಾಯಿಷಿಯನ್ನು ಒಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, 
ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 02 - 11 - 2010ರ ಆದೇಶದಲ್ಲಿ ಇವರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು 
ಮುಂದಿನ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಆರು ತಿಂಗಳ ಕಾಲ ಮುಂದೂಡುವ ದಂಡನೆಯನ್ನು ವಿಧಿಸಿದ್ದಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ. ಜಿ . ಮತ್ತು ಐ . ಜಿ. ಪಿ., 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ: 10 - 03 - 2011ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ 
ಮೇಲ್ಮನವಿಯನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರುವುದಿಲ್ಲವೆಂದು ಕಂಡು 
ಬಂದಿರುವುದರಿಂದ ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಮಾರ್ಪಡಿಸುವ ಕುರಿತು ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ 
ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 81 ಪೊಸಿಅ 2011, ಬೆಂಗಳೂರು, ದಿನಾಂಕ: 23 -02 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಕಾಯ್ದೆ 1963ರ ಕಲಂ ( 25) ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಪಿ.ಓ . ಶಿವಕುಮಾರ್, ಪಿ . ಐ., ಚಿಕ್ಕಪೇಟೆ ಪೊಲೀಸ್ ಠಾಣೆ, ಬೆಂಗಳೂರು, ಇವರಿಗೆ ದಿನಾಂಕ: 02 - 11 
2010 ರ ಆದೇಶದಲ್ಲಿ ಶಿಸ್ತು ಪ್ರಾಧಿಕಾರವು ವಿಧಿಸಿದ ದಂಡನೆಯನ್ನು ಮಾರ್ಪಡಿಸಿ “ ವಾಗ್ದಂಡನೆ ವಿಧಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಟಿ. ಎನ್ . ರವಿಪ್ರಕಾಶ್ 
ಪಿ . ಆರ್. 859 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೨೫ 


ಒಳಾಡಳಿತ ಸಚಿವಾಲಯ 
ವಿಷಯ : 2011 - 12ನೇ ಸಾಲಿನ ಪೊಲೀಸ್ ಆಧುನೀಕರಣ ಕ್ರಿಯಾ ಯೋಜನೆಯಡಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ: 1) * ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ : VI - 21011 /10/ 2011 -PM -1, ದಿನಾಂಕ: 02 - 01 - 2012. 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪತ್ರ ಸಂಖ್ಯೆ:ಎಡಿಜಿಪಿ/ ಸಿಎಲ್‌ ಅಂಡ್‌ಎಂ/ 

ಎಂಡಿಎನ್ - 1/2012, ದಿನಾಂಕ: 23 /01 /2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಪತ್ರದಲ್ಲಿ ಕೇಂದ್ರ ಸರ್ಕಾರವು 2011 -12ನೇ ಸಾಲಿನ ಪೊಲೀಸ್ ಆಧುನೀಕರಣ ಯೋಜನೆಯಡಿ ಕೇಂದ್ರ 
ಸರ್ಕಾರದಿಂದ ಅನುಮೋದನೆಗೊಂಡ ಕ್ರಿಯಾ ಯೋಜನೆಯನ್ವಯ ವಿವಿಧ ಕಾರ್ಯಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳಲು ರೂ . 31,64,83,000/ 
ಗಳನ್ನು ಮಂಜೂರು ಮಾಡಿದೆ. 

ಮೇಲೆ ಓದಲಾದ ( 2) ರ ದಿನಾಂಕ: 23/ 01/2012ರ ಪತ್ರದಲ್ಲಿ ಮನಿ ಮತ್ತು ಅಮನಿಯವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ, 2011 
12ನೇ ಸಾಲಿನ ಪೊಲೀಸ್ ಆಧುನೀಕರಣ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಅನುಮೋದನೆಗೊಂಡ ಕ್ರಿಯಾ ಯೋಜನೆಯನ್ವಯ ವಿವಿಧ 
ಕಾರ್ಯಚಟುವಟಿಕೆಗಳಿಗಾಗಿ ಉಪಯೋಗಿಸಿಕೊಳ್ಳಲು ಕೇಂದ್ರ ಸರ್ಕಾರವು ಮಂಜೂರು ಮಾಡಿರುವ ರೂ . 31,64,83,000/ - ಗಳನ್ನು ಮಹಾ 
ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು ಇವರಿಗೆ ಬಿಡುಗಡೆ ಮಾಡಲು ಕೋರಿರುತ್ತಾರೆ. 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 01 ಪಿಎಫ್ಎಸ್ 2012 , ಬೆಂಗಳೂರು, ದಿನಾಂಕ: 06 - 03 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2011- 12ನೇ ಸಾಲಿನ ಪೊಲೀಸ್ ಆಧುನೀಕರಣ ಯೋಜನೆಯಡಿ ಕೇಂದ್ರ 
ಸರ್ಕಾರದಿಂದ ಅನುಮೋದನೆಗೊಂಡ ಕ್ರಿಯಾ ಯೋಜನೆಯನ್ವಯ ವಿವಿಧ ಕಾರ್ಯಚಟುವಟಿಕೆಗಳಿಗಾಗಿ ಉಪಯೋಗಿಸಿಕೊಳ್ಳಲು ರೂ . 
31,64,83,000 /- ( ಮುವತ್ತೊಂದು ಕೋಟಿ ಅರವತ್ನಾಲ್ಕು ಲಕ್ಷದ ಎಂಬತ್ತೂರು ಸಾವಿರ ರೂಪಾಯಿಗಳು ಮಾತ್ರ) 2011 -12ನೇ ಸಾಲಿನ ಲೆಕ್ಕ ಶೀರ್ಷಿಕೆ 
2055 - 00 -115 - 0 - 00 -125 ಯೋಜನೇತರ ಅಡಿಯಲ್ಲಿ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಆಇ 64 ವೆಚ್ಚ-11/12, ದಿನಾಂಕ : 01 /03/2012ರಲ್ಲಿ ನೀಡಿದ ಸಹಮತಿಯ ಮೇರೆಗೆ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ರಾಜಮ್ಮ 
ಪಿ. ಆರ್. 860 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ ( ಪೋಲೀಸ್ ವೆಚ್ಚ) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನಗೊಳಿಸಲು ಯಾದಗಿರಿ ಜಿಲ್ಲೆಯ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ 

ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಯೋಇ:309:ಪಿಟಿಪಿ/94 , ದಿನಾಂಕ: 07 - 08 - 1995 

ಭಾರತೀಯ ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರು ಪತ್ರ ಸಂಖ್ಯೆ: ರಾಕಾ / ನಾನಿ /202 /2012 ದಿನಾಂಕ: 

08/02 /2012 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಮೇಲೆ 
ಓದಲಾದ( 2) ರ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರು ಸೂಚಿಸಿರುವ ಸದಸ್ಯರುಗಳನ್ನು ಮಾನ್ಯ ಮುಖ್ಯಮಂತ್ರಿಯವರು 
ಅನುಮೋದಿಸಿರುವಂತೆ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ 
ಮಾಡಲು ಸರ್ಕಾರ ತೀರ್ಮಾನಿಸಿ ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಯೋಇ 89 ಯೋವಿವಿ 2011, ಬೆಂಗಳೂರು, ದಿನಾಂಕ: 07ನೇ ಮಾರ್ಚ್ 2012 

ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಆಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಯಾದಗಿರಿ ಜಿಲ್ಲೆಯ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಹಿಂದೆ ಹೊರಡಿಸಲಾದ ಆದೇಶವನ್ನು ರದ್ದುಪಡಿಸಿ ಈ ಕೆಳಕಂಡ ಐದು 
ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 
ಯಾದಗಿರಿ ಜಿಲ್ಲೆ, ಜಿಲ್ಲಾ ಕೆ. ಡಿ. ಪಿ . ಗೆ . 
ಕ್ರ. ಸಂ . ಹೆಸರು 

ವರ್ಗ 
ಶ್ರೀಮತಿ ಇಂದಿರಾ ಕೋಂ , ಮಲ್ಲಿಕಾರ್ಜುನ, ಚಿಲ್ಲಾಳ , 

ಮಹಿಳೆ 
ಅಂಚೆ: ಸಾಳೇರ ಓಣಿ, ಶಹಪೂರ, ಯಾದಗಿರಿಜಿಲ್ಲೆ 
ಶ್ರೀ ನಾಗರಾಜ ಬಿನ್ ಹುಸೇನಪ್ಪ, ಈಟೇಕರ, ಸ್ವಾಮಿ 

ಎಸ್ . ಸಿ . 
ವಿವೇಕಾನಂದನಗರ, ಯಾದಗಿರಿ, ಯಾದಗಿರಿ ಜಿಲ್ಲೆ 


೧೧೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ- ೧ 


ಶ್ರೀ 


ಮ . 


5, 


ಶ್ರೀ ಮಲ್ಲಿಕಾರ್ಜುನ ಗುಳೇದ, ಅಂಚೆ: ಯರಗೋಳ ಯಾದಗಿರಿ 

ಹಿಂ . ವರ್ಗ 
ತಾಲ್ಲೂಕು, ಯಾದಗಿರಿ ಜಿಲ್ಲೆ 
ಶ್ರೀ ವೆಂಕಟರೆಡ್ಡಿ ತುಮಕೂರ ಬಿನ್ ಬಸಣ್ಣ , ಮನೆ ನಂ . 5 -1 
239 / 9 , ಪ್ಲಾಟ್ ನಂ . 27 , “ವಿಶ್ವರಾಧ್ಯ ನಿಲಯ , ಲಕ್ಷ್ಮೀನಗರ, ಸಾಮಾನ್ಯ 

ಯಾದಗಿರಿ ತಾಲ್ಲೂಕು, ಯಾದಗಿರಿ ಜಿಲ್ಲೆ 
| ಶ್ರೀ ಮಹಮ್ಮದ ಸಲೀಂ ಬಿನ್ ಬಡೇಸಾಬ ವರ್ತಿ , ಕಟಗರ ಗಲ್ಲಿ , 

ಅ . ಸಂ 
ಸುರುಪುರ ಅಂಚೆ, ಯಾದಗಿರಿ ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌. 861 

ಎಂ . ಜಿ . ಮುಳಕೂರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನಗೊಳಿಸಲು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ 

ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಯೋಇ:309:ಪಿಟಿಪಿ/94, ದಿನಾಂಕ: 07 - 08 - 1995 

ಅಧ್ಯಕ್ಷರು , ಭಾರತೀಯ ಜನತಾ ಪಾರ್ಟಿ , ಬೆಂಗಳೂರು ಇವರ ಪತ್ರ ಸಂಖ್ಯೆ / ರಾಕಾ / ನಾನಿ / 021/2011 , 

ದಿನಾಂಕ: 30 /12 /2011 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಮೇಲೆ 
ಓದಲಾದ (2) ರ ಪತ್ರದಲ್ಲಿ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ, ಬೆಂಗಳೂರು ಇವರು ಸೂಚಿಸಿರುವ ಸದಸ್ಯರುಗಳನ್ನು ಮಾನ್ಯ ಯೋಜನಾ ಸಚಿವರ 
ಶಿಫಾರಸ್ಸಿನಂತೆ ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವ ಮೇರೆಗೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ 
ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಯೋಇ 68 ಬೋವಿವಿ 2009 ( ಭಾ ) ಬೆಂಗಳೂರು, ದಿನಾಂಕ: 05 ಮಾರ್ಚ್, 2012 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಹಿಂದೆ ನಾಮನಿರ್ದೇಶನ ಮಾಡಿ ಹೊರಡಿಸಲಾದ ಆದೇಶವನ್ನು 
ರದ್ದುಪಡಿಸಿ ಈ ಕೆಳಕಂಡ ಐವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 
ಶಿವಮೊಗ್ಗ ಜಿಲ್ಲೆ, ಜಿಲ್ಲಾ ಕೆ.ಡಿ. ಪಿ.ಗೆ | 
ಕ್ರ. ಸಂ . ಹೆಸರು 

ವರ್ಗ 
| ಶ್ರೀಮತಿ ನಿರ್ಮಲ ಕೋಂ ಗಣೇಶ್, ಪೇಟೆ ಬೀದಿ, 
1. 

ಹೊಳೆಹೊನ್ನೂರು, ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
ಶ್ರೀ ಹಾಲೇಶ್ ನಾಯ್ಕ, 
ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು , ಕಲ್ಲನಹಳ್ಳಿ ಕೂಡ್ಲಿಗೆರೆ ಅಂಚೆ, ಎಸ್. ಸಿ . 
( ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
ಶ್ರೀ ಕೆ.ಎಸ್. ಗುರುಮೂರ್ತಿ, ಮಾಳೇರಕೇರಿ, 

ಸಾಮಾನ್ಯ 
ಶಿಕಾರಿಪುರ ಟೌನ್, ಶಿವಮೊಗ್ಗ ಜಿಲ್ಲೆ 
ಶ್ರೀ ಅಶೋಕ್ ಬಿನ್ ನೇಮಣ್ಣ, ಬಿದರಮನೆ ಅರಗ ಅಂಚೆ, ತೀರ್ಥಹಳ್ಳಿ 

ಬಿ . ಸಿ. ಎಂ 
ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
ಶ್ರೀ ಮಂಜಯ್ಯ ಜೈನ್ ಬಿನ್ ಚಂಡಯ್ಯ ಜೈನ್ , ಸಂಸೆ, ಚದರವಳ್ಳಿ ಅಂಚೆ, 

ಅ . ಸಂ 
ಸಾಗರ ತಾ : ಶಿವಮೊಗ್ಗ ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಜಿ. ಮುಳಕೂರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 
ಪಿ . ಆರ್ . 862 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


ಮಹಿಳೆ 


೧೧೨೭ 


ಭಾಗ - ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನ ಗೊಳಿಸಲು ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ 

ಅಧಿಕಾರೇತರ ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಯೋಇ:309: ಪಿಟಿಪಿ/ 94 , ದಿನಾಂಕ : 07 - 08 - 1995 

2. ಅಧ್ಯಕ್ಷರು , ಭಾರತೀಯ ಜನತಾ ಪಾರ್ಟಿ, ಬೆಂಗಳೂರು ಇವರ ಪತ್ರ ಸಂಖ್ಯೆ/ ರಾಕಾ / ನಾನಿ /1009/ 2011 , 

ದಿನಾಂಕ: 29 /12 /2011 


ಪ್ರಸ್ತಾವನೆ : 


ಮೇಲೆ ಓದಲಾದ (1) ರ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ ) 

ಖ ಜಿಲ್ಲಾ ಮಟ್ಟದ /ತಾಲ್ಲೂಕು ಮಟ್ಟದ ತೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಮೇಲೆ 
ಓದಲಾದ( 2) ರ ಪತ್ರದಲ್ಲಿ ಅಧ್ಯಕ್ಷರು , ಭಾರತೀಯ ಜನತಾ ಪಾರ್ಟಿ, ಬೆಂಗಳೂರು ಇವರು ಸೂಚಿಸಿರುವ ಸದಸ್ಯರುಗಳನ್ನು ಮಾನ್ಯ ಯೋಜನಾ ಸಚಿವರ 
ಶಿಫಾರಸ್ಸಿನಂತೆ ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವ ಮೇರೆಗೆ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ 
ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಯೋಣ 118 ಬೋವಿವಿ 2012 ಬೆಂಗಳೂರು, ದಿನಾಂಕ : 06ನೇ ಮಾರ್ಚ್, 2012 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಆಂಶಗಳ ಕಾರ್ಯಕ್ರಮವು ಸೇರಿದಂತೆ ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಹಿಂದೆ ಹೊರಡಿಸಲಾದ ಆದೇಶವನ್ನು ರದ್ದುಪಡಿಸಿ ಈ ಕೆಳಕಂಡ ಐದು 
ಆಧಿಕಾರೇತರ ಸದಸ್ಯರನ್ನು ನಾಮ ನಿರ್ದೇಶನ ಮಾಡಲಾಗಿದೆ . 
ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಮಟ್ಟದ 
ಕ್ರ. ಸಂ . ಹೆಸರು 

ವರ್ಗ 
| ಶ್ರೀ ಧನಪಾಲ್, ರಂಗೇನಹಳ್ಳಿ ಅಂಚೆ, ತರೀಕೆರೆ ತಾಲ್ಲೂಕು, ಚಿಕ್ಕಮಗಳೂರು 

ಎಸ್. ಸಿ 


ಶ್ರೀ ಅಶೋಕ್ ಬಿನ್ ಗಂಗಾಧರಪ್ಪ 
ವಡೇರಹಳ್ಳಿ, ಚೌಳ ಹಿರಿಯೂರು ಅಂಚೆ, ಕಡೂರು ತಾ ಚಿಕ್ಕಮಗಳೂರು 


ಹಿಂ . ವ. 


ಶ್ರೀ ಗೌತಮ್ ಚಂದ್, ಜವಳಿ ವ್ಯಾಪಾರಿಗಳು 

ಅ . ಸಂ . 
ಎಂ .ಜಿ . ರಸ್ತೆ, ಚಿಕ್ಕಮಗಳೂರು 
ಶ್ರೀಮತಿ ಸೌಮ್ಯ ಕಾರಂತ್ 

ಮಹಿಳೆ 
| ಯರಂಜಾಳು, ಹೊನ್ನವಳ್ಳಿ ಅಂಚೆ, ಶೃಂಗೇರಿ ತಾ : ಚಿಕ್ಕಮಗಳೂರು ಜಿಲ್ಲೆ 
| ಶ್ರೀ ಪ್ರಮೋದ್ ದುಂಡುಗ, ದುಂಡುಗ ಅಂಚೆ 

ಸಾಮಾನ್ಯ 
ಮೂಡಿಗೆರೆ ತಾ : ಚಿಕ್ಕಮಗಳೂರು ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಜಿ . ಮುಳಕೂರ 
ಪಿ .ಆರ್ . 863 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನ ಗೊಳಿಸಲು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ 

ಅಧಿಕಾರೇತರ ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಯೋಇ:309:ಪಿಟಿಪಿ /94 , ದಿನಾಂಕ: 07 - 08 - 1995 

ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ , ಬೆಂಗಳೂರು ಇವರ ಪತ್ರ ಸಂಖ್ಯೆ / ರಾಕಾ/ ನಾನಿ / 033 /2012 , 

ದಿನಾಂಕ: 03 /1/2012 
ಪ್ರಸ್ತಾವನೆ : 

ಮೇಲೆ ಓದಲಾದ (1)ರ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಮೇಲೆ 
ಓದಲಾದ( 2) ರ ಪತ್ರದಲ್ಲಿ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ, ಬೆಂಗಳೂರು ಇವರು ಸೂಚಿಸಿರುವ ಸದಸ್ಯರುಗಳನ್ನು ಮಾನ್ಯ ಯೋಜನಾ ಸಚಿವರ 
ಶಿಫಾರಸ್ಸಿನಂತೆ ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವ ಮೇರೆಗೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲ್ಲೂಕು ತ್ರೈಮಾಸಿಕ ಪರಿಶೀಲನಾ 
ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 


೧೧೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬, ೨೦೧೨ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಯೋಇ 19 ಯೋವಿವಿ 2012 ಬೆಂಗಳೂರು, ದಿನಾಂಕ: 05ನೇ ಮಾರ್ಚ್, 2012 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಆಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ತುಮಕೂರು ಜಿಲ್ಲೆಯ ಮಧುಗಿರಿ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಹಿಂದೆ ಹೊರಡಿಸಲಾದ ಆದೇಶವನ್ನು ರದ್ದುಪಡಿಸಿ ಈ 
ಕೆಳಕಂಡ ಆರು ಜನರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 
ತುಮಕೂರು ಜಿಲ್ಲೆ, ಮಧುಗಿರಿ ತಾಲ್ಲೂಕು 
ಕ್ರ. ಸಂ . ಹೆಸರು 

ವರ್ಗ 
| ಶ್ರೀ ಪದ್ಮಣ್ಣ ಬಿನ್ ಲೇ :ವೀರನಾಗಪ್ಪ, ಅಂಗಡಿ ಮಲ್ಲನಹಳ್ಳಿ, ಹನುಮನಹಳ್ಳಿ 

ಸಾಮಾನ್ಯ 
ಅಂಚೆ, ದೊಡೇರಿ ಹೋಬಳಿ , ಮಧುಗಿರಿ ತಾ : ತುಮಕೂರು ಜಿಲ್ಲೆ 
ಶ್ರೀ ಎಂ . ಆರ್. ಲಕ್ಷ್ಮೀನರಸಪ್ಪ ಬಿನ್ ದಾಸರಂಗಪ್ಪ, 

ಸಾಮಾನ್ಯ 
ಮಾರುತಿ ನಗರ ಬಡಾವಣೆ, ಮಿಡಿಗೇಶಿ, ಮಧುಗಿರಿ ತಾ : ತುಮಕೂರು ಜಿಲ್ಲೆ 
ಶ್ರೀ ರಾಮಣ್ಣ ಬಿನ್ ಗೋವಿಂದಪ್ಪ, ಕಮ್ಮನಕೋಟೆ, ಚಿನಕವಜ್ರ ಅಂಚೆ, 

ಬಿ . ಸಿ. ಎಂ 
ಕಸಬಾ ಹೋಬಳಿ , ಮಧುಗಿರಿ ತಾ : ತುಮಕೂರು ಜಿಲ್ಲೆ 
ಶ್ರೀಮತಿ ಭಾಗಮ್ಮ ಕೋಂ ಎನ್ ನರಸಿಂಹಯ್ಯ (ಕಾಕಿನಾಡ) 4ನೇ ಬ್ಲಾಕ್ , 

ಮಹಿಳೆ 
ಕೊಡಿಗೇನಗಳ್ಳಿ, ಮಧುಗಿರಿ ತಾ : ತುಮಕೂರು ಜಿಲ್ಲೆ 
ಶ್ರೀ ಬಾಲರಾಜು , ಕೋಡ್ಲಾಪುರ ಮತ್ತು ಅಂಚೆ, ಮುರವರ ಹೋಬಳಿ, 

ಪ . ಪಂ 
ಮಧುಗಿರಿ ತಾ : ತುಮಕೂರು ಜಿಲ್ಲೆ. 
ಶ್ರೀ ಸೈಯದ್ ಹುಸೇನ್ ಶರೀಫ್ ಬಿನ್ ಪ್ರಕ್ರದ್ದೀನ್ ಸಾಬ್ , ಶಂಬೋನಹಳ್ಳಿ, 
| ಗಂಜನಗುಂಟೆ ಅಂಚೆ, ಕಸಬಾ ಹೋಬಳಿ, ಮಧುಗಿರಿ ತಾ : ತುಮಕೂರು 

ಅ. ಸಂ 


ಜಿಲ್ಲೆ 


ಎಂ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಜಿ . ಮುಳಕೂರ್ 
ಪಿ . ಆರ್ . 864 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ 2011ನ್ನು ಅನುಷ್ಠಾನಗೊಳಿಸಲು ಮಿಷನ್ ಮೋಡ್‌ನಲ್ಲಿ 

ಸಕಾಲ ಮಂಡಳಿ ರಚಿಸುವ ಕುರಿತು. 
ಓದಲಾಗಿದೆ: 1 ) ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 39 ಶಾಸನ 2011 , ದಿನಾಂಕ: 02 / 01 /2012. 

2) ಅಧಿಸೂಚನೆ ಸಂಖ್ಯೆ : ಸಿಆಸುಇ 04 ಇಕಾಅ 2012, ದಿನಾಂಕ: 14/02/2012. 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 28 ಇಕಾಅ 2012 , ದಿನಾಂಕ : 27 /02 /2012 . 

ಅಧಿಸೂಚನೆ ಸಂಖ್ಯೆ : ಸಿಆಸುಇ 04 ಇಕಾಅ 2012 , ದಿನಾಂಕ: 01/ 03 / 2012 

5 ) ಕಡತ ಸಂಖ್ಯೆ: ಸಿಆಸುಇ 20 ಇಕಾಅ 2012 . 
ಪ್ರಸ್ತಾವನೆ : 
11 ಇಲಾಖೆಗಳ ಮುಖಾಂತರ 151 ಕಾಲಮಿತಿ ಸೇವೆಯನ್ನು ನಾಗರೀಕರಿಗೆ ಒದಗಿಸಲು ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ 

ರಾಜ್ಯ ಶಾಸನ ಸಭೆಯು ಸರ್ವಾನುಮತದಿಂದ ಅಂಗೀಕರಿಸಿತು. ಸಾರ್ವಜನಿಕರಿಗೆ ಸರ್ಕಾರಿ ಅಧಿಕಾರಿಗಳ 
ಹೊಣೆಗಾರಿಕೆಯನ್ನು ಖಾತರಿಪಡಿಸುವ ಮೂಲಕ ಸುಧಾರಿತ ಸೇವೆಯನ್ನು ನೀಡುವುದು ಈ ಅಧಿನಿಯಮದ ಗುರಿಯಾಗಿದೆ. ಇದು ಆಡಳಿತದಲ್ಲಿ ಹೆಚ್ಚಿನ 
ಪಾರದರ್ಶಕತೆ ಹಾಗೂ ದಕ್ಷತೆಯನ್ನು ತರುವುದಲ್ಲದೇ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಕುಂದುಕೊರತೆ ಹಾಗೂ ಭ್ರಷ್ಟ ಪದ್ಧತಿಗಳನ್ನು ಕಡಿಮೆ 
ಮಾಡುತ್ತದೆ. 

ಮೇಲೆ ಓದಲಾದ ಉಲ್ಲೇಖ (1) ರ ದಿನಾಂಕ : 02 /01/2012ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ 
ಅಧಿನಿಯಮದ ಮಸೂದೆಯನ್ನು ಕರ್ನಾಟಕ ರಾಜ್ಯ ವಿಶೇಷ ಪತ್ರಿಕೆಯಲ್ಲಿ ಭಾಗ -4ಎ ಯಲ್ಲಿ ಪ್ರಕಟಿಸಲಾಗಿದೆ. 

ಮೇಲೆ ಓದಲಾದ ಉಲ್ಲೇಖ ( 2) ರ ದಿನಾಂಕ: 14/02 /2012ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಕರಡು 
ನಿಯಮಗಳ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆ/ಸಲಹೆಗಳನ್ನು ಆಹ್ವಾನಿಸಿ 15 ದಿನಗಳ ಕಾಲಾವಕಾಶ ನೀಡಿ ಕರ್ನಾಟಕ ರಾಜ್ಯ ವಿಶೇಷ ಪತ್ರಿಕೆಯಲ್ಲಿ 
ಪ್ರಕಟಿಸಲಾಗಿತ್ತು. 

ಮೇಲೆ ಓದಲಾದ ಉಲ್ಲೇಖ ( 4) ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ನಿಯಮಗಳು 2012ನ್ನು ಕರ್ನಾಟಕ 
ರಾಜ್ಯ ವಿಶೇಷ ಪತ್ರಿಕೆಯ ಭಾಗ - 4ಎ ನಲ್ಲಿ ದಿನಾಂಕ: 01/ 03/2012 ರಂದು ಪ್ರಕಟಿಸಿ ಜಾರಿಗೊಳಿಸಲಾಗಿದೆ. 

ಮೇಲೆ ಓದಲಾದ ಉಲ್ಲೇಖ ( 3) ರ ಅಧಿಸೂಚನೆಯಲ್ಲಿ ರಾಜ್ಯ ಸರ್ಕಾರವು ಪೈಲೆಟ್ ಲಾಂಚ್ ಮಾಡಿದ ಧಾರವಾಡ ಜಿಲ್ಲೆಯ ಧಾರವಾಡ 
ತಾಲ್ಲೂಕು, ಬೀದರ್ ಜಿಲ್ಲೆಯ ಔರಾದ್ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲ್ಲೂಕು ಹಾಗೂ 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಾಯಕ ಕಂದಾಯ ಅಧಿಕಾರಿಗಳ ಕಛೇರಿ, ಬೆಂಗಳೂರು ಇವುಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ 
ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ 2011ನ್ನು ದಿನಾಂಕ : 01/ 03 / 2012 ರಿಂದ ಜಾರಿಗೆ ತರಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೨೯ 


ನಾಗರೀಕರಿಗೆ ಕಾಲಮಿತಿಯೊಳಗೆ ಸೇವೆಯನ್ನು ನೀಡುವುದು ಕಾರ್ಯಕ್ರಮದಲ್ಲಿ ಸೇರಿಸಿಕೊಳ್ಳಲಾಗಿರುವಂತೆ, ಒಂದು ಕೇಂದ್ರೀಕೃತ ಮಾಹಿತಿ 
ತಂತ್ರಜ್ಞಾನ ವ್ಯವಸ್ಥೆಯು ಅತ್ಯಂತ ಅವಶ್ಯಕವಾಗಿದ್ದು ಈ ಕಾರ್ಯವನ್ನು ರಾಷ್ಟ್ರೀಯ ಮಾಹಿತಿ ಕೇಂದ್ರ, ನವದೆಹಲಿ ಇವರಿಗೆ ವಹಿಸಲಾಗಿದೆ. ಈಗಾಗಲೇ 
ಬಹುತೇಕ ಇಲಾಖೆಗಳು ಮಾಹಿತಿ ತಂತ್ರಜ್ಞಾನದ ಮೂಲಭೂತ ಸೌಲಭ್ಯ ಹಾಗೂ ತಂತ್ರಾಂಶಗಳನ್ನು ಹೊಂದಿರುತ್ತದೆ. ಉಳಿದ ಇಲಾಖೆಗಳಿಗೆ 
ಗಣಕಯಂತ್ರಗಳು ಹಾಗೂ ತರಬೇತಿಯನ್ನು ನೀಡಬೇಕಾಗಿದೆ. ಉದಾ: ಆಯುಷ್ ಇಲಾಖೆ, ಕಾರ್ಮಿಕ ಇಲಾಖೆ ಇತ್ಯಾದಿ. (Www .kgsc. nic .in) | 

ಈ ಅಧಿಸೂಚನೆಯಡಿ ವಿವಿಧ ಸೇವೆಗಳಿಗೆ ನಾಗರೀಕರು ಅರ್ಜಿಯನ್ನು ಸಲ್ಲಿಸುವ ಬಗ್ಗೆ ಪ್ರಶ್ನೆಗಳನ್ನು ಹಾಗೂ ಅವರ ಅರ್ಜಿಗಳ ಸ್ಥಿತಿಗತಿಗಳ 
ಬಗ್ಗೆ ವಿಚಾರಣೆಗೆ ಸಂಬಂಧಿಸಿದಂತೆ ಕಾರ್ಯ ನಿರ್ವಹಿಸಲು ಒಂದು ಕರೆ ಕೇಂದ್ರವನ್ನು ಯು .ಐ. ಡಿ. ಕರೆ ಕೇಂದ್ರಗಳ ಮಾದರಿಯಲ್ಲಿ ಇ - ಆಡಳಿತ 
ಇಲಾಖೆಯಿಂದ ಸ್ಥಾಪಿಸಲಾಗಿದೆ. ದೂರವಾಣಿ ಸಂಖ್ಯೆ : 44554455 ಮತ್ತು ವೆಬ್ ವಿಳಾಸ: kgsc @ nic.in 

ರಾಜ್ಯದ ಜನತೆಗೆ ಈ ಕಾಯ್ದೆಯ ನಿಬಂಧನೆಗಳ ಬಗ್ಗೆ ಸೂಕ್ತ ಮಾಹಿತಿಯನ್ನು ಒದಗಿಸುವ ಸಂಬಂಧ ವಿವಿಧ ಮಾಧ್ಯಮಗಳ ಮೂಲಕ 
ನಾಗರೀಕರಲ್ಲಿ ಜಾಗೃತಿ ಹೆಚ್ಚಿಸುವ ಸಲುವಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ವಹಿಸಲಾಗಿದೆ. 

ಅದೇ ರೀತಿ ಎಲ್ಲಾ 11 ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಪೈಲಟ್ ಲಾಂಚಿನ ಸಂಬಂಧ ಬೆಂಗಳೂರಿನಲ್ಲಿ ದಿನಾಂಕ 13 ರಿಂದ 
16ನೇ ಫೆಬ್ರವರಿ 2012ರಂದು ತರಬೇತಿ ನೀಡಲಾಗಿದೆ. ಪೈಲಟ್ ಲಾಂಚಿಗೆ ಆಯ್ಕೆಯಾಗಿರುವ ನಾಲ್ಕು ಜಿಲ್ಲೆಗಳಾದ ಧಾರವಾಡ, ಚಿತ್ರದುರ್ಗ, ಬೀದರ್ 
ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆ ಮತ್ತು ಜಿಲ್ಲಾ ತರಬೇತಿ ಸಂಸ್ಥೆಗಳ ಮುಖಾಂತರ ದಿನಾಂಕ 16 - 02 - 2012ರಿಂದ 
25 - 02 - 2012ರವರೆಗೆ ತರಬೇತಿಯನ್ನು ಆಯೋಜಿಸಲಾಗಿತ್ತು. ಸದ್ಯದಲ್ಲೆ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ, 2011ವನ್ನು 
ರಾಜ್ಯಾದ್ಯಂತ ಜಾರಿಮಾಡಲಿದ್ದು, ಈ ಸಂಬಂಧ ಎಲ್ಲಾ ಜಿಲ್ಲೆಗಳ 11 ಇಲಾಖೆಗಳ ಅಧಿಕಾರಿ/ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಮೈಸೂರಿನ ಆಡಳಿತ 
ತರಬೇತಿ ಸಂಸ್ಥೆ ಮತ್ತು ಜಿಲ್ಲಾ ತರಬೇತಿ ಸಂಸ್ಥೆಗಳ ಮುಖಾಂತರ ನೀಡಬೇಕಾಗುವುದು. 

ಮೇಲೆ ಓದಲಾದ ಉಲ್ಲೇಖ (3) ರಲ್ಲಿ ಕರ್ನಾಟಕ ನಾಗರೀಕ ಸೇವಾ ಖಾತರಿ ಅಧಿನಿಯಮ 2011 ( mission mode ) ಮಾದರಿಯಲ್ಲಿ 
ಕೆಳಕಂಡಂತೆ ಸಕಾಲ ಮಂಡಳಿಯನ್ನು ರಚಿಸಲು ಉದ್ದೇಶಿಸಿದೆ 

1. ಮಿಷನ್ ನಿರ್ದೇಶಕರು ( ಪ್ರಧಾನ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು 

ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ) 

ಮಿಷನ್ ಅಪರ ನಿರ್ದೇಶಕರುಗಳು ( ಜಂಟಿ ಕಾರ್ಯದರ್ಶಿ 
- ಅಪರ ಕಾರ್ಯದರ್ಶಿ ) 
3 . ಆಡಳಿತಾಧಿಕಾರಿ 

ಐ. ಟಿ . ಮ್ಯಾನೇಜರ್ 
5. ಸಮಾಲೋಚಕರು ( ನಿರ್ವಹಣೆ ಮತ್ತು ಆಡಳಿತ) 
6. ಡಾಟಾ ಎಂಟ್ರಿ ಆಪರೇಟರ್ /ಸಹಾಯಕರು 

ಒಟ್ಟು - 11 
ಮಿಷನ್ ನಿರ್ದೆಶಕರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ( ಆಡಳಿತ ಸುಧಾರಣೆ) ಯ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಯವರಾಗಿದ್ದು, ಸರ್ಕಾರದ ಇಬ್ಬರು ಹೆಚ್ಚುವರಿ/ ಜಂಟಿ ಕಾರ್ಯದರ್ಶಿಯವರನ್ನು ಮಂಡಳಿಯ ಅಪರ ನಿರ್ದೆಶಕರುಗಳಾಗಿ ಹಾಗೂ ಇತರೆ 
ಸಿಬ್ಬಂದಿ ವರ್ಗಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲು ಉದ್ದೇಶಿಸಲಾಗಿದೆ. ಅಲ್ಲದೇ ಈ ಮಿಷನ್ ಮೂಲಕ ಈ ಕಾರ್ಯಕ್ರಮದ 
ಮೇಲ್ವಿಚಾರಣೆ, ತರಬೇತಿ, ಉಪಕರಣಗಳ ಪೂರೈಕೆ, ಸಿಬ್ಬಂದಿಗಳ ಪೂರೈಕೆ ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು 
ಹಮ್ಮಿಕೊಳ್ಳಲಾಗುವುದು. ಆದುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 20 ಇಕಾಅ 2012, ಬೆಂಗಳೂರು, ದಿನಾಂಕ: 06 - 03 - 2012 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮದ ಪರಿಣಾಮಕಾರಿ 
ಅನುಷ್ಠಾನಗೊಳಿಸಲು ರೂ . 5.00 ಕೋಟಿಗಳ ವೆಚ್ಚದಲ್ಲಿ ಸಕಾಲ ಮಂಡಳಿಯನ್ನು ( mission mode) ಕೆಳಕಂಡ ಅಧಿಕಾರಿ/ ಸಿಬ್ಬಂದಿಯೊಂದಿಗೆ 
ರಚಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

1. ಮಿಷನ್ ನಿರ್ದೆಶಕರು ( ಪ್ರಧಾನ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು 

ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ) 
2 . ಮಿಷನ್ ಅಪರ ನಿರ್ದೇಶಕರುಗಳು ( ಜಂಟಿ ಕಾರ್ಯದರ್ಶಿ 

ಅಪರ ಕಾರ್ಯದರ್ಶಿ ) 

ಆಡಳಿತಾಧಿಕಾರಿ 
4. ಐ. ಟಿ. ಮ್ಯಾನೇಜರ್ 
5. ಸಮಾಲೋಚಕರು (ನಿರ್ವಹಣೆ ಮತ್ತು ಆಡಳಿತ) 
6. ಡಾಟಾ ಎಂಟ್ರಿ ಆಪರೇಟರ್ /ಸಹಾಯಕರು 

ಒಟ್ಟು - 11 
ಮಿಷನ್ ನಿರ್ದೆಶಕರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ( ಆಡಳಿತ ಸುಧಾರಣೆ) ಯ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಯವರಾಗಿದ್ದು , ಸರ್ಕಾರದ ಇಬ್ಬರು ಹೆಚ್ಚುವರಿ/ ಜಂಟಿ ಕಾರ್ಯದರ್ಶಿಯವರನ್ನು ಮಂಡಳಿಯ ಅಪರ ನಿರ್ದೆಶಕರುಗಳಾಗಿ ಹಾಗೂ ಇತರೆ 
ಸಿಬ್ಬಂದಿ ವರ್ಗಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲು ಮಂಜೂರಾತಿ ನೀಡಲಾಗಿದೆ . 

ಈ ಮಿಷನ್ ಮೂಲಕ ಮೇಲಿನ ಕಾರ್ಯಕ್ರಮದ ಮೇಲ್ವಿಚಾರಣೆ, ತರಬೇತಿ, ಉಪಕರಣಗಳ ಪೂರೈಕೆ, ಸಿಬ್ಬಂದಿಗಳ ಪೂರೈಕೆ ಹಾಗೂ 
ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು. 


೧೧೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ - ೧ 


ಈ ಮೇಲಿನ ವೆಚ್ಚವನ್ನು 2012 -13ನೇ ಸಾಲಿನ ಲೆಕ್ಕ ಶೀರ್ಷಿಕೆ ಸಂಖ್ಯೆ 2052 - 00 - 090 - 0 - 26 - 051 ಕರ್ನಾಟಕ ನಾಗರೀಕರಿಗೆ ಸೇವೆಗಳ 
ಖಾತರಿ ಅಧಿನಿಯಮದ ಅನುಷ್ಠಾನ” ನಲ್ಲಿ ಭರಿಸುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 236 ವೆಚ್ಚ-12 /2012 ದಿನಾಂಕ: 01/03/2012ರಲ್ಲಿ ಸಹಮತಿಯನ್ನು ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಕೆ. ಜಿ , ಶಶಿಕಲಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 865 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ , 

( ಆಸು - ನಾಗರೀಕ ಸೇವೆಗಳು) 

ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಗೌರವಧನದ ಆಧಾರದ ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ Law 

Clerks- cum - Research Assistants ಹುದ್ದೆಗಳನ್ನು ದಿನಾಂಕ: 01- 02 - 2012 ರಿಂದ ಮುಂದಿನ 

ಎರಡು ವರ್ಷಗಳವರೆಗೆ ಮುಂದುವರೆಸಲು ಮಂಜೂರಾತಿ ಕುರಿತು. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 29 ಸೇಉನ್ಮಾ 2006 ದಿನಾಂಕ: 12 - 4 - 2006. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 84 ಸೇಉನ್ಯಾ, 2006 ದಿನಾಂಕ : 25 - 1 - 2007 , 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 9 ಸೇಉನ್ಯಾ 2008 ದಿನಾಂಕ: 5 - 2 - 2008. 
4) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 2 ಸೇಉನ್ಯಾ 2009 ದಿನಾಂಕ: 9 - 2 - 2009. 
5) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 3 ಸೇಉನ್ಯಾ 2011 ದಿನಾಂಕ: 25 - 03 -2011. 

ರಿಜಿಸ್ಟ್ರಾರ್ ಜನರಲ್ , ಕರ್ನಾಟಕ ಉಚ್ಚ ನ್ಯಾಯಾಲಯ ಅವರ ಪತ್ರ ಸಂಖ್ಯೆ: HCE 623/2006 dated 

03-12- 2011 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 12 - 4 - 2006ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಕಾನೂನು 
ಪದವೀಧರರನ್ನು ರೂ . 6000 - 00 ಗಳ ಮಾಸಿಕ ಗೌರವಧನದ ಆಧಾರದ ಮೇಲೆ Law Clerks - Cum - Research Assistants ಗಳಾಗಿ 
1 ವರ್ಷದ ಅವಧಿಗೆ ನೇಮಿಸಿಕೊಳ್ಳಲು ಸರ್ಕಾರದ ಮಂಜೂರಾತಿ ನೀಡಲಾಗಿತ್ತು . ಆನಂತರ ಮೇಲೆ ( 2 ) ರಲ್ಲಿ ಓದಲಾದ ದಿನಾಂಕ: 25 -1 - 2007ರ 
ಸರ್ಕಾರಿ ಆದೇಶದಲ್ಲಿ ಸದರಿ ಗೌರವಧನವನ್ನು ರೂ . 10 ,000 - 00 ಗಳಿಗೆ ಹೆಚ್ಚಿಸಲಾಗಿತ್ತು ಸದರಿ ಹುದ್ದೆಗಳನ್ನು ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 
5 - 2 - 2008ರ ಸರ್ಕಾರಿ ಆದೇಶದಲ್ಲಿ ದಿನಾಂಕ: 1 - 2 - 2008 ರಿಂದ 1 ವರ್ಷದ ಅವಧಿಗೆ ಮುಂದುವರೆಸಲಾಗಿತ್ತು. ತದನಂತರ ಸದರಿ ಹುದ್ದೆಗಳನ್ನು 
ಮೇಲೆ ( 4) ರಲ್ಲಿ ಓದಲಾದ ದಿನಾಂಕ: 9 - 2 - 2009ರ ಸರ್ಕಾರಿ ಆದೇಶದಲ್ಲಿ ದಿನಾಂಕ: 1 - 2 - 2009 ರಿಂದ 31 -1 - 2010ರ ವರೆಗೆ 
ಮುಂದುವರೆಸಲಾಗಿತ್ತು. ಮೇಲೆ (5) ರಲ್ಲಿ ಓದಲಾದ ಆದೇಶದಂತೆ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿತ್ತು . ರಿಜಿಸ್ಟ್ರಾರ್ ಜನರಲ್, ಕರ್ನಾಟಕ 
ಉಚ್ಚ ನ್ಯಾಯಾಲಯ , ಬೆಂಗಳೂರು ರವರು ಮೇಲೆ ( 6) ರಲ್ಲಿ ಓದಲಾದ ದಿನಾಂಕ: 03 - 12 -2011ರ ಪತ್ರದಲ್ಲಿ ಸದರಿ ಹುದ್ದೆಗಳನ್ನು ದಿನಾಂಕ: 
01 - 12 - 2012 ರಿಂದ ಮುಂದಿನ ಎರಡು ವರ್ಷಗಳವರೆಗೆ ಮುಂದುವರೆಸಲು ಹಾಗೂ ಅಗತ್ಯ ಅನುದಾನ ಮಂಜೂರಾತಿ ನೀಡುವಂತೆ ಕೋರಿರುತ್ತಾರೆ. 
ಇದನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ . 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 80 ಸೇಉನ್ಯಾ 2011 , ಬೆಂಗಳೂರು, ದಿನಾಂಕ: 3ನೇ ಮಾರ್ಚ್ 2012 

ಕರ್ನಾಟಕ ಉಚ್ಚ ನ್ಯಾಯಾಲಯದ Law Clerks - Cum- Research Assistants 41 ಹುದ್ದೆಗಳನ್ನು ದಿನಾಂಕ: 01 - 02 - 2012 
ರಿಂದ ಮತ್ತೆ ಎರಡು ವರ್ಷಗಳ ಕಾಲ ವಿಸ್ತರಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 1140 ವೆಚ್ಚ- 12 /2011 ದಿನಾಂಕ: 10 - 01- 2012 ಮತ್ತು ಟಿಪ್ಪಣಿ ಸಂಖ್ಯೆ : ಆಇ 
116 ವೆಚ್ಚ-12 ದಿನಾಂಕ: 21 - 02 - 2012 ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎ .ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌. 866 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಗ್ರಂಥಾಲಯದ ವಿಕಾಸ ಸೌಧ ಶಾಖೆಯಲ್ಲಿನ ಮುಖ್ಯ ಗ್ರಂಥಾಧಿಕಾರಿ 

ಹುದ್ದೆಯ ಅವಧಿಯನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 530 ಸಅಸೇ 2010 ; ದಿನಾಂಕ: 15. 12 .2010 . 

_ 2) ಸಚಿವಾಲಯ ಗ್ರಂಥಾಲಯ ( ವಿಕಾಸ ಸೌಧ ಶಾಖೆ) ಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ:ಸಿಆಸುಇ 56 ಸಗ್ರಿ 

2011, ದಿನಾಂಕ: 12 .10. 2011 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯ ಗ್ರಂಥಾಲಯದ ವಿಕಾಸ ಸೌಧ ಶಾಖೆಯ ಉಪ 
ಗ್ರಂಥಾಧಿಕಾರಿ ಹುದ್ದೆಯನ್ನು ಮುಖ್ಯ ಗ್ರಂಥಾಧಿಕಾರಿ ಹುದ್ದೆಗೆ ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ಉನ್ನತೀಕರಿಸಲಾಗಿತ್ತು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೩೧ 


ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಸಚಿವಾಲಯ ಗ್ರಂಥಾಲಯ ( ವಿಕಾಸ ಸೌಧ ಶಾಖೆ) ಯ ಅನಧಿಕೃತ ಟಿಪ್ಪಣಿಯಲ್ಲಿ ಸಚಿವಾಲಯ 
ಗ್ರಂಥಾಲಯ ( ವಿಕಾಸ ಸೌಧ ಶಾಖೆ) ಯ ಮುಖ್ಯ ಗ್ರಂಥಾಧಿಕಾರಿಯ ಹುದ್ದೆಯನ್ನು ದಿನಾಂಕ: 15 -12 - 2011ರಿಂದ ಎರಡು ವರ್ಷಗಳ ಅವಧಿಯವರೆಗೆ 
ಮುಂದುವರೆಸುವಂತೆ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 568 ಸಅಸೇ 2011, ಬೆಂಗಳೂರು, ದಿನಾಂಕ: 2ನೇ ಮಾರ್ಚ್ 2012 

ಕರ್ನಾಟಕ ಸರ್ಕಾರದ ಸಚಿವಾಲಯ ಗ್ರಂಥಾಲಯದ ( ವಿಕಾಸ ಸೌಧ ಶಾಖೆ) ಯ ಮುಖ್ಯ ಗ್ರಂಥಾಧಿಕಾರಿಯ ಹುದ್ದೆಯನ್ನು ದಿನಾಂಕ : 
15 - 12 - 2011 ರಿಂದ ಎರಡು ವರ್ಷಗಳ ಅವಧಿಗೆ ಮುಂದುವರೆಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 35 ಸೇ - 3 / 2 , ದಿನಾಂಕ : 02 - 02 - 2012 ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 867 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 

- (ಸೇವೆಗಳು - 3 ) 


DEPARTMENT OF PERSONNEL AND ADMINISTRATIVE REFORMS SECRETARIAT 

Sub :- Deputation of Officers to Berlin , Germany - Issue of orders - Reg. 

Read : File No .FEE 4 ENG 2012, from the Forest , Ecology and Environment Department. 
PREAMBLE : 

The Forest, Ecology and Environment Department vide its file read above has sent a proposal for the deputation of Sri. 
Kaushik Mukherjee, IAS , Additional Chief Secretary to Government, Forest, Ecology and Environment Department, Bangalore and 
Sri. Kanwerpal, IFS , Secretary to Government ( Ecology & Environment), Forest, Ecology and Environment Department, and Sri. 
Sadashivaiah , Chairman , Karnataka State Pollution Control Board , Bangalore to Visit to Berlin and other cities of Germany to attend 
the programme on “ Co -finance cooperation between the Government of Karnataka and GIZ and for holding high levelmeeting with 
German partners on innovative environmental policies " from 16 -04 -2012 to 23 -04 - 2012 . 

It is reported that this delegation will take the opportunity to meet the exports from GIZ and representative of various 
environmental agencies in Germany in order to exchange experiences on latest development on environmental policies and 
regulations. 

The State Government has examined the proposal and has decided to depute Sri. Kaushik Mukherjee , IAS , and Sri 
Kanwerpal, IFS , Accordingly the following orders are issued . 

GOVERNMENT ORDER No.DPAR 66 SME 2012 , BANGALORE , DATED :06 -03 - 2012 
Sanction is accorded for the deputation of Sri. Kaushik Mukherjee , IAS , Additional Chief Secretary to Government, Forest, 
Ecology and Environment Department, Bangalore and Sri. Kanwerpal, IFS , Secretary to Government (Ecology & Environment), 
Forest, Ecology and Environment Department, Bangalore to Berlin and other cities of Germany to attend the programme on " Co 
finance cooperation between the Government of Karnataka and GIZ and for holding high level meeting with German partners on 
innovative environmental policies" from 16 -04 - 2012 to 23 -04 -2012 . 

The deputation will be subject to the following conditions. 
1 . The period of deputation including the time reasonably required for the to and fro journey shall be treated as on 

duty for all purposes . 
2 . Karnataka State Pollution Control Board will meet the entire expenditure in this connection . 

The officers shall not accept any foreign hospitality during their visit to Berlin , Germany. 
The officers are entitled to draw Airfare DA , Hotel rentals , Local transport in Berlin , Germany, Airport tax, Visa 
charges and costs involved in obtaining Medical certificates, if any, as per G . O .FD 03 SRA 2011 , dated 

17 -12-2011 . 
5 . The officers shall send a report within 15 days from the date of his return from abroad . 

BY ORDER AND IN THE NAME OF THE GOVERNOR OF KARNATAKA 
P . R .868 

U .H . Narayanaswamy 
Under Secretary to Government 

DPAR (Services- 1) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲ್ಲೂಕು, ಹೊಸಂಗಡಿ ಗ್ರಾಮದ ಬಲ್ಲಂಗೇರಿ ಎಂಬಲ್ಲಿ ಕಿಂಡಿ ಆಣೆಕಟ್ಟು ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸದ/ ತಾಂಸ -5 - ಸ. ಇಂ . 

11/ ದ.ಕ. ಜಿ ./ ಬಿ. ತಾ ./ಬಲ್ಲಂಗೇರಿ/ಇಪ್ರೊಕ್ಯೂರ್‌ಮೆಂಟ್/ ಟೆಂಡರ್ ಅನುಮೋದನೆ /2011/775, ದಿನಾಂಕ:24 - 02 -2012 . 
ಪ್ರಸ್ತಾವನೆ : 

* ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲ್ಲೂಕು, ಹೊಸಂಗಡಿ ಗ್ರಾಮದ ಬಲ್ಲಂಗೇರಿ ಎಂಬಲ್ಲಿ, ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ 
ರೂ .26 .00 ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ 
ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 


೧೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ- ೧ 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ದಕ್ಷಿಣ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

| 09 - 01 - 2012 
ಹೊಸ ದಿಗಂತ ಮತ್ತು ಕರಾವಳಿ ಅಲೆ ದಿನ ಪತ್ರಿಕೆ 

15 - 01 - 2012 
ದಿನಾಂಕ 27 - 01 - 2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು , ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ. 

ಮಂಜೂರಾತಿ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ | ರೂ .24,86 ,021/ 
ಟೆಂಡರಿಗೆ ಇಡಲಾದ ಮೊತ್ತ 

ಮಂಜೂರಾದ ಅಂದಾಜಿನ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ದರಗಳ ಹಾಗೂ ಪ್ರಸಕ್ತ ಸಾಲಿನ 

ನಮೂದಿಸಿರುವ ದರಗಳಂತೆ 
ಸಂಖ್ಯೆ ಶ್ರೀ / ಮೆಸರ್ 

ದರಗಳ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 
ಇಕ್ಷಾಲ್ ಮಳಿಗಾ 

29,08,353 / 

16.988 
ಒಂದನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಇಕಾಲ್ ಮಳಿಗಾ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 16 .988 ರಷ್ಟು ಹೆಚ್ಚಾಗಿರುತ್ತದೆ. 
ಸದರಿ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .14.00 % ಹೆಚ್ಚಿನ ದರಗಳಿಗೆ ಅಂದರೆ ರೂ .28,34,064/ - ಗಳಿಗೆ ಟೆಂಡರನ್ನು 
ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 28 ಅಪಿಬಂ 2012 ( ತಾಂತ್ರಿಕ ) ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲ್ಲೂಕು, ಹೊಸಂಗಡಿ ಗ್ರಾಮದ ಬಲ್ಲಂಗೇರಿ 
ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ 
ಮೊತ್ತ ರೂ .24,86 ,021 /- ಗಳ ಮೇಲೆ ಶೇ .14 .00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .28 ,34,064/- ಗಳಿಗೆ ( ರೂ . ಇಪ್ಪತ್ತೆಂಟು ಲಕ್ಷ ಮೂವತ್ತ ನಾಲ್ಕು 
ಸಾವಿರದ ಅರವತ್ತ ನಾಲ್ಕು ರೂಪಾಯಿಗಳು ಮಾತ್ರ) ಶ್ರೀ ಇಕ್ವಾಲ್ ಮಳಿಗಾ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 

2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್‌ಪಿ 2002 , ದಿನಾಂಕ:20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ 
ಪಿ . ಆರ್‌.869 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲ್ಲೂಕು, ಕಲ್ಮಡ್ಕ ಗ್ರಾಮದ ಓಟೆಚಾರು ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ 

ಟೆಂಡರ್ ಅನುಮೋದನೆ ಬಗ್ಗೆ . 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸದ/ ತಾಂಸ -5 - ಸ. ಇಂ . 

11 / ದ.ಕ. ಜಿ / ಸೂ . ತಾ /ಓಟೆಚಾರು/ ಇಪ್ರೊಕ್ಯೂರ್‌ಮೆಂಟ್/ ಟೆಂಡರ್ ಅನುಮೋದನೆ /2011/773, ದಿನಾಂಕ: 24 - 02 - 2012. 
ಪ್ರಸ್ತಾವನೆ : 

ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲ್ಲೂಕು, ಕಲ್ಮಡ್ಕ ಗ್ರಾಮದ ಓಟೆಚಾರು ಎಂಬಲ್ಲಿ, ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ರೂ .30.00 
ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ . 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

09 - 01 - 2012 
ವಿಜಯ ಕರ್ನಾಟಕ ಮತ್ತು ವಾರ್ತಾ ಭಾರತಿ ದಿನ ಪತ್ರಿಕೆ 

21 - 01 - 2012 
ದಿನಾಂಕ 04 - 02 - 2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು , ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್‌ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ. 

ಮಂಜೂರಾತಿ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ | ರೂ .28 ,52 ,255 / 
ಟೆಂಡರಿಗೆ ಇಡಲಾದ ಮೊತ್ತ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೩೩ 


ಮಂಜೂರಾದ ಅಂದಾಜಿನ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ದರಗಳ ಹಾಗೂ ಪ್ರಸಕ್ತ ಸಾಲಿನ 

ನಮೂದಿಸಿರುವ ದರಗಳಂತೆ 
ಸಂಖ್ಯೆ ಶ್ರೀ / ಮೆಸರ್ 

ದರಗಳ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 
ಇಸ್ಟಾಲ್ ಮಳಿಗಾ 

33 , 41,637 / 

17.1577 
ಒಂದನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಇಕ್ವಾಲ್ ಮಳಿಗಾ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 17.1577 ರಷ್ಟು 
ಹೆಚ್ಚಾಗಿರುತ್ತದೆ. ಸದರಿ ಟೆಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .13.50 % ಹೆಚ್ಚಿನ ದರಗಳಿಗೆ ಅಂದರೆ ರೂ .32,37,309 / 
ಗಳಿಗೆ ಟೆಂಡರ್‌ನ್ನು ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 27 ಅಪಿಬಂ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ , ಸುಳ್ಯ ತಾಲ್ಲೂಕು, ಕಲ್ಮಡ್ಕ ಗ್ರಾಮದ ಓಟೆಚಾರು ಎಂಬಲ್ಲಿ ಕಿಂಡಿ 
ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ 
ರೂ .28,52 ,255 / - ಗಳ ಮೇಲೆ ಶೇ .13.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ 

ರೂ .32 ,37,309/ - ಗಳಿಗೆ ( ರೂ . ಮೂವತ್ತೆರಡು ಲಕ್ಷ ಮೂವತ್ತೇಳು ಸಾವಿರದ ಮೂರು ನೂರ ಒಂಬತ್ತು ರೂಪಾಯಿಗಳು ಮಾತ್ರ) 
ಶ್ರೀ ಇಕಾಲ್ ಮಳಿಗಾ , 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ:20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ 
ಪಿ . ಆರ್.870 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲ್ಲೂಕು, ಕೌಕ್ರಾಡಿ ಗ್ರಾಮದ ಕಟ್ಟೆಮಜಲು ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ 

ಈ ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸದ / ತಾಂಸ - 5 - ಸ. ಇಂ . 

11 / ದ.ಕ. ಜಿ/ ಪು . ತಾ /ಕಟ್ಟೆಮಜಲು/ಇಪ್ರೊಕ್ಯೂರ್‌ಮೆಂಟ್ / ಟೆಂಡರ್ ಅನುಮೋದನೆ /2011/698, ದಿನಾಂಕ:18 - 02 - 2012. 
ಪ್ರಸ್ತಾವನೆ : 
* ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲ್ಲೂಕು, ಕೌಕ್ರಾಡಿ ಗ್ರಾಮದ ಕಟ್ಟೆಮಜಲು ಎಂಬಲ್ಲಿ , ಕಿಂಡಿ ಆಣೆಕಟ್ಟು ನಿರ್ಮಾಣ ಕಾಮಗಾರಿಯ 
ರೂ .80.00 ಲಕ್ಷಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರು ಆಡಳಿತಾತ್ಮಕ ಅನುಮೋದನೆ 
ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

ಮೂಲ ಪ್ರಕಟಣೆ 

ಮುಂದೂಡಿಕೆ ಪ್ರಕಟಣೆ 
ದಕ್ಷಿಣ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

08 - 11 - 2011 
ಟೈಮ್ ಆಫ್ ಇಂಡಿಯಾ ಮತ್ತು ಉದಯವಾಣಿ ದಿನಪತ್ರಿಕೆ 

27 - 11 -2011 
| ಹೊಸದಿಗಂತ ಮತ್ತು ಉದಯವಾಣಿ ದಿನಪತ್ರಿಕೆ 

08 - 01 - 2012 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್ ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ ಬಿಡ್ 
ಅನ್ನು ದಿನಾಂಕ 28 - 01 - 2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ 

ಮಂಜೂರಾತಿ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ರೂ .79,21,603/ 
ಟೆಂಡರಿಗೆ ಇಡಲಾದ ಮೊತ್ತ 

ಮಂಜೂರಾದ ಅಂದಾಜಿನ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ನಮೂದಿಸಿರುವ ದರಗಳಂತೆ 

ದರಗಳ ಹಾಗೂ ಪ್ರಸಕ್ತ ಸಾಲಿನ 
ಸಂಖ್ಯೆ ಶ್ರೀ / ಮೆಸರ್ 

ದರಗಳ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 
1. ಕೆ . ಎಂ .ಮೂಸ, 

91,05, 257 / 

14 .942 
ಒಂದನೇ ದರ್ಜೆ ಗುತ್ತಿಗೆದಾರರು 


ಕ್ರಮ 


ಹೆಚ್ಚು 


೧೧೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬, ೨೦೧೨ 


ಭಾಗ - ೧ 


ಮೇಲ್ಕಂಡಂತೆ ಶ್ರೀ ಕೆ. ಎಂ .ಮೂಸ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 14.942 ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .14.00 % ಹೆಚ್ಚಿನ ದರಗಳಿಗೆ ಅಂದರೆ ರೂ .90, 30 ,627 /- ಗಳಿಗೆ ಟೆಂಡರ್‌ನ್ನು 
ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 22 ಅಪಿಬಂ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲ್ಲೂಕು, ಕೌಕ್ರಾಡಿ ಗ್ರಾಮದ ಕಟ್ಟೆಮಜಲು ಎಂಬಲ್ಲಿ 
ಕಿಂಡಿ ಆಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ 
ರೂ .79,21,603/ - ಗಳ ಮೇಲೆ ಶೇ .14.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .90 ,30,627/ - ಗಳಿಗೆ ( ರೂ . ತೊಂಬತ್ತು ಲಕ್ಷ ಮೂವತ್ತು ಸಾವಿರದ 
ಆರು ನೂರ ಇಪ್ಪತ್ತೇಳು ರೂಪಾಯಿಗಳು ಮಾತ್ರ) ಶ್ರೀ ಕೆ. ಎಂ .ಮೂಸ 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

- 2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ: 20 - 01- 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 
ಪಿ . ಆರ್ . 871 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, ಮಣಿನಾಲ್ಕೂರು ಗ್ರಾಮದ ಕೂಟೇಲು ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ, 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸದ/ ತಾಂಸ - 5 - ಸ. ಇಂ . 

- 11 / ದ.ಕ. ಜಿ/ ಬ. ತಾ /ಕುಟೀಲು/ಇಪ್ರೊಕ್ಯೂರ್‌ಮೆಂಟ್/ ಟೆಂಡರ್ ಅನುಮೋದನೆ/2011/ 785 , ದಿನಾಂಕ :25 - 02 - 2012 . 
ಪ್ರಸ್ತಾವನೆ : 

ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, ಮಣಿನಾಲ್ಕೂರು ಗ್ರಾಮದ ಕೂಟೇಲು ಎಂಬಲ್ಲಿ, ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ 
ರೂ .100 .00 ಲಕ್ಷಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರು ಆಡಳಿತಾತ್ಮಕ ಅನುಮೋದನೆ 
ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ . 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್ ಬುಲೆಟಿನ್ 

09 - 01 - 2012 
ಉದಯವಾಣಿ ದಿನಪತ್ರಿಕೆ ಮತ್ತು ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್‌ 15 - 01 - 2012 

ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್ ಅರ್ಹತೆ ಹೊಂದಿದ್ದು , ಇವರ ಆರ್ಥಿಕ ಬಿಡ್ 
ಅನ್ನು ದಿನಾಂಕ 15 - 02 - 2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ 

ಮಂಜೂರಾತಿ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ | ರೂ . 97 ,62 ,778/ 
ಟೆಂಡರಿಗೆ ಇಡಲಾದ ಮೊತ್ತ 

ಮಂಜೂರಾದ ಅಂದಾಜಿನ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ಕ್ರಮ 1 ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ದರಗಳ ಹಾಗೂ ಪ್ರಸಕ್ತ ಸಾಲಿನ 

ನಮೂದಿಸಿರುವ ದರಗಳಂತೆ 
ಸಂಖ್ಯೆ ಶ್ರೀ / ಮೆಸರ್ 

ದರಗಳ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 
ಮಹಾಬಲ ಶೆಟ್ಟಿ 

117 ,12 ,679 

19 . 9728 
ಒಂದನೇ ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಮಹಾಬಲ ಶೆಟ್ಟಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 19 .9728 ರಷ್ಟು 
ಹೆಚ್ಚಾಗಿರುತ್ತದೆ. ಸದರಿ ಟೆಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .14.50 % ಹೆಚ್ಚಿನ ದರಗಳಿಗೆ ಅಂದರೆ ರೂ .111,78,381/ 
ಗಳಿಗೆ ಟೆಂಡರ್‌ನ್ನು ಅನುಮೋದಿಸಲು ಪರಿಗಣಿಸಿದೆ. 


ಹೆಚ್ಚು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೩೫ 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 31 ಅಪಿಬಂ 2012 ( ತಾಂತ್ರಿಕ ) ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ , ಬಂಟ್ವಾಳ ತಾಲ್ಲೂಕು, ಮಣಿನಾಲ್ಕೂರು ಗ್ರಾಮದ ಕೂಟೇಲು 
ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟಿ ಪರಿಷ್ಕೃತ 
ಮೊತ್ತ ರೂ .97,62,778/- ಗಳ ಮೇಲೆ ಶೇ .14.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .111, 78,381/- ಗಳಿಗೆ ( ರೂ . ಒಂದು ಕೋಟಿ ಹನ್ನೊಂದು ಲಕ್ಷ 
ಎಪ್ಪತ್ತೆಂಟು ಸಾವಿರದ ಮೂರು ನೂರ ಎಂಬತ್ತೊಂದು ರೂಪಾಯಿಗಳು ಮಾತ್ರ) ಶ್ರೀ ಮಹಾಬಲ ಶೆಟ್ಟಿ 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

, ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ :20 - 01 -2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 
ಪಿ . ಆರ್.872 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


20 


7 


ಜಲಸಂಪನ್ಮೂಲ ಸಚಿವಾಲಯ 
* ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, ಕನ್ಯಾನ ಗ್ರಾಮದ ಬನಾರಿ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ 

ಟೆಂಡರ್ ಅನುಮೋದನೆ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸದ/ ತಾಂಸ -5 - ಸ. ಇಂ . 

11 / ದ.ಕ.ಜಿ / ಬಂ . ತಾ /ಬನಾರಿ/ಇಪ್ರೊಕ್ಯೂರ್‌ಮೆಂಟ್ / ಟೆಂಡರ್ ಅನುಮೋದನೆ/2011 /739, ದಿನಾಂಕ: 22 - 02 - 2012. 
ಪ್ರಸ್ತಾವನೆ : 

* ದಕ್ಷಿಣ ಕನ್ನಡ ಜಿಲ್ಲೆ , ಬಂಟ್ವಾಳ ತಾಲ್ಲೂಕು, ಕನ್ಯಾನ ಗ್ರಾಮದ ಬನಾರಿ ಎಂಬಲ್ಲಿ, ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ರೂ .50.00 
ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್ ಬುಲೆಟಿನ್ 

09 - 01 - 2012 
ಹೊಸದಿಗಂತ ಮತ್ತು ಉದಯವಾಣಿ ದಿನಪತ್ರಿಕೆ 

21 - 01 - 2012 
ದಿನಾಂಕ 04 - 02 - 2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ. 

ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ | ರೂ .48,91 ,229/ 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ಮಂಜೂರಾದ ಅಂದಾಜಿನ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ದರಗಳ ಹಾಗೂ ಪ್ರಸಕ್ತ ಸಾಲಿನ 

ನಮೂದಿಸಿರುವ ದರಗಳಂತೆ 
ಸಂಖ್ಯೆ ಶ್ರೀ / ಮೆಸರ್ 

ದರಗಳ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 
ಬಿ . ಸುರೇಶ್, 

58,20,554/ 

18.9998 
ಒಂದನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಬಿ . ಸುರೇಶ್, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 18.9998 ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .14 .00 % ಹೆಚ್ಚಿನ ದರಗಳಿಗೆ ಅಂದರೆ ರೂ .55 ,76, 001 /- ಗಳಿಗೆ ಟೆಂಡರ್‌ನ್ನು 
ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 24 ಅಪಿಬಂ 2012 ( ತಾಂತ್ರಿಕ ) ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, ಕನ್ಯಾನ ಗ್ರಾಮದ ಬನಾರಿ ಎಂಬಲ್ಲಿ ಕಿಂಡಿ 
ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ 
ರೂ .48,91,229/- ಗಳ ಮೇಲೆ ಶೇ .14.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .55, 76, 001/- ಗಳಿಗೆ ( ರೂ . ಐವತ್ತೈದು ಲಕ್ಷ ಎಪ್ಪತ್ತಾರು ಸಾವಿರದ 


೧೧೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ - ೧ 


ಒಂದು ರೂಪಾಯಿಗಳು ಮಾತ್ರ ) ಶ್ರೀ ಬಿ . ಸುರೇಶ್, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ . 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 

2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ:20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 873 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲ್ಲೂಕು, ಆರ್ಯಾಪು ಗ್ರಾಮದ ಗೋಳಿತ್ತಡಿ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸದ/ತಾಂಸ -5 - ಸ. ಇಂ . 

11 / ದ.ಕ. ಜಿ/ ಪ . ತಾ /ಆರ್ಯಾಪು /ಇಪ್ರೊಕ್ಯೂರ್‌ಮೆಂಟ್/ ಟೆಂಡರ್ ಅನುಮೋದನೆ /2011 /774 , ದಿನಾಂಕ: 24 - 02 -2012 . 
ಪ್ರಸ್ತಾವನೆ : 

* ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲ್ಲೂಕು, ಆರ್ಯಾಪು ಗ್ರಾಮದ ಗೋಳಿತ್ತಡಿ ಎಂಬಲ್ಲಿ, ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ 
ರೂ .25.00 ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ 
ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್ ಬುಲೆಟಿನ್ 

26 - 12 - 2011 
ವಿಜಯ ಕರ್ನಾಟಕ ಮತ್ತು ದಿ ಹಿಂದು ದಿನಪತ್ರಿಕೆ 

04 - 01 - 2012 
ದಿನಾಂಕ 16 - 01 - 2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್‌ ಅರ್ಹತೆ ಹೊಂದಿದ್ದು , ವಿವರಗಳು ಕೆಳಕಂಡಂತಿವೆ . 

ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ರೂ .24,52 ,765/ 
ಟೆಂಡರಿಗೆ ಇಡಲಾದ ಮೊತ್ತ 

ಮಂಜೂರಾದ ಅಂದಾಜಿನ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ದರಗಳ ಹಾಗೂ ಪ್ರಸಕ್ತ ಸಾಲಿನ 

ನಮೂದಿಸಿರುವ ದರಗಳಂತೆ 
ಸಂಖ್ಯೆ ಶ್ರೀ / ಮೆಸರ್ 

ದರಗಳ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 
1. ಬಿ.ಅಬ್ದುಲ್ ಬಶೀರ್, 

28,11 ,944 / 

14.6438 
ಒಂದನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಬಿ . ಅಬ್ದುಲ್ ಬಶೀರ್, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 14 .6438 ರಷ್ಟು 
ಹೆಚ್ಚಾಗಿರುತ್ತದೆ. ಸದರಿ ಟೆಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .13.50 % ಹೆಚ್ಚಿನ ದರಗಳಿಗೆ ಅಂದರೆ ರೂ .27,83,888 / 
ಗಳಿಗೆ ಟೆಂಡರ್‌ನ್ನು ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 30 ಅಪಿಬಂ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ , ಪುತ್ತೂರು ತಾಲ್ಲೂಕು, ಅರ್ಯಾಪು ಗ್ರಾಮದ ಗೋಳಿತ್ತಡಿ 
ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ 
ಮೊತ್ತ ರೂ .24,52 ,765/ - ಗಳ ಮೇಲೆ ಶೇ .13.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .27,83,888/ - ಗಳಿಗೆ ( ರೂ . ಇಪ್ಪತ್ತೇಳು ಲಕ್ಷ ಎಂಬತ್ತು ಮೂರು 


ಕ್ರಮ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೩೭ 


ಸಾವಿರದ ಎಂಟು ನೂರ ಎಂಬತ್ತಾ ಎಂಟು ರೂಪಾಯಿಗಳು ಮಾತ್ರ) ಶ್ರೀ ಬಿ. ಅಬ್ದುಲ್ ಬಶೀರ್, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ:20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 
ಪಿ . ಆರ್. 874 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕು, ಬಡಗ ಎಡಪದವು ಗ್ರಾಮದ ಕಾರರತೋಡಿ ( ರಾಯರಕೋಡಿ) ಎಂಬಲ್ಲಿ 

ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ . 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸದ / ತಾಂಸ -5 - ಸ. ಇಂ . 

11/ ದ.ಕ. ಜಿ / ಮಂ . ತಾ / ಕಾರರತೋಡಿ/ ಇಪ್ರೊಕ್ಯೂರ್‌ಮೆಂಟ್ / ಟೆಂಡರ್ ಅನುಮೋದನೆ /2011 /753, ದಿನಾಂಕ:23 - 02 - 2012. 
ಪ್ರಸ್ತಾವನೆ : 

* ದಕ್ಷಿಣ ಕನ್ನಡ ಜಿಲ್ಲೆ , ಮಂಗಳೂರು ತಾಲ್ಲೂಕು, ಬಡಗ ಎಡಪದವು ಗ್ರಾಮದ ಕಾರರತೋಡಿ (ರಾಯರಕೋಡಿ) ಎಂಬಲ್ಲಿ, ಕಿಂಡಿ ಅಣೆಕಟ್ಟು 
ನಿರ್ಮಾಣ ಕಾಮಗಾರಿಯ ರೂ .20. 00 ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ 
ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್ ಬುಲೆಟಿನ್ 

09 - 01 - 2012 
ಹೊಸ ದಿಗಂತ ಮತ್ತು ಕರಾವಳಿ ಅಲೆ ದಿನಪತ್ರಿಕೆ 

( 15 - 01 - 2012 
ದಿನಾಂಕ 30 - 01 -2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್‌ ಅರ್ಹತೆ ಹೊಂದಿದ್ದು , ವಿವರಗಳು ಕೆಳಕಂಡಂತಿವೆ. 

ಮಂಜೂರಾತಿ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ರೂ .19 ,60,078/ 
ಟೆಂಡರಿಗೆ ಇಡಲಾದ ಮೊತ್ತ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ 
ಕ್ರಮ | ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ನಮೂದಿಸಿರುವ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳ ಮೇಲಿನ 
- ಶ್ರೀ / ಮೆಸರ್ 

ಟೆಂಡರಿನ ಮೊತ್ತ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
1. ಪ್ರಾನ್ಸಿಸ್ ಡಿಸೋಜ, 

23 ,25 , 823 / 

18 . 6597 
ಗುತ್ತಿಗೆದಾರರು , ಕಾರ್ಕಳ 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಪ್ರಾನ್ಸಿಸ್ ಡಿಸೋಜ, ಗುತ್ತಿಗೆದಾರರು , ಕಾರ್ಕಳ ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 18.6597 ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .14. 00 % ಹೆಚ್ಚಿನ ದರಗಳಿಗೆ ಅಂದರೆ ರೂ .22,34,489/ - ಗಳಿಗೆ ಟೆಂಡರ್‌ನ್ನು 
ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 29 ಅಪಿಬಂ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕು, ಬಡಗ ಎಡಪದವು ಗ್ರಾಮದ 
ಕಾರರತೋಡಿ (ರಾಯರಕೋಡಿ) ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ 
ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ .19 ,60,078/ - ಗಳ ಮೇಲೆ ಶೇ .14.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .22,34,489/ - ಗಳಿಗೆ 
( ರೂ , ಇಪ್ಪತ್ತೆರಡು ಲಕ್ಷ ಮೂವತ್ತಾ ನಾಲ್ಕು ಸಾವಿರದ ನಾಲ್ಕು ನೂರ ಎಂಬತ್ತೊಂಬತ್ತು ರೂಪಾಯಿಗಳು ಮಾತ್ರ) ಶ್ರೀ ಪ್ರಾನ್ಸಿಸ್ ಡಿಸೋಜ, 
ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು . 
- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ:20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 
ಪಿ . ಆರ್ . 875 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಸಂಖ್ಯೆ 


೧೧೩೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ- ೧ 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕು, ಕಿಲ್ಪಾಡಿ ಗ್ರಾಮದ ಬಾಚಿಕಟ್ಟ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ , 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : 

ಮುಸದ / ತಾಂಸ - 5 - ಸ. ಇಂ . 11 / ದ.ಕ. ಜಿ / ಮಂ . ತಾ / ಬಾಚಿಕಟ್ಟ / ಇಪ್ರೊಕ್ಯೂರ್‌ಮೆಂಟ್ / ಟೆಂಡರ್ 
ಅನುಮೋದನೆ /2011 /776 , 

ದಿನಾಂಕ: 24 - 02 - 2012. 
ಪ್ರಸ್ತಾವನೆ : 

* ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕು, ಕಿಲ್ಪಾಡಿ ಗ್ರಾಮದ ಬಾಚಿಕಟ್ಟ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ 
ರೂ .49 .00ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ 
ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

09 - 01 - 2012 
ಹೊಸದಿಗಂತ ಮತ್ತು ಉದಯವಾಣಿ ದಿನ ಪತ್ರಿಕೆ 

21 - 01 - 2012 
ದಿನಾಂಕ: 04 - 02 - 2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್‌ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ 

ರೂ . 47 ,53 ,263 / 
ಇಡಲಾದ ಮೊತ್ತ 
ಕ್ರಮ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ ಅಂದಾಜಿನ ದರಗಳ 
ಗುತ್ತಿಗೆದಾರರ ಹೆಸರು 
ಸಂಖ್ಯೆ 

ನಮೂದಿಸಿರುವ 

ಹಾಗೂ ಪ್ರಸಕ್ತ ಸಾಲಿನ ದರಗಳ 
ಮತ್ತು ದರ್ಜೆ 
ದರಗಳಂತೆ ಟೆಂಡರಿನ 

ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ 

ಮೊತ್ತ 

ಹೆಚ್ಚಳ ಕಡಿಮೆ 
ಜಯಪ್ರಕಾಶ್ ಶೆಟ್ಟಿ , 

9 . 837 
1ನೇ ದರ್ಜೆ 

52 ,20,841 / 

ಹೆಚ್ಚು 
ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಜಯಪ್ರಕಾಶ್ ಶೆಟ್ಟಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 9.837 ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .9.00 ಹೆಚ್ಚಿನ ದರಗಳಿಗೆ ಅಂದರೆ ರೂ .51,81,057 /- ಗಳಿಗೆ ಟೆಂಡರನ್ನು 
ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 25 ಅಪಿಬಂ 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕು, ಕಿಲ್ಪಾಡಿ ಗ್ರಾಮದ ಬಾಚಿಕಟ್ಟ 
ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ 
ಮೊತ್ತ ರೂ . 47,53,263/- ಗಳ ಮೇಲೆ ಶೇ .9.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 51,81,057/-ಗಳಿಗೆ (ರೂ ಐವತ್ತೊಂದು ಲಕ್ಷ ಎಂಬತ್ತೊಂದು 
ಸಾವಿರದ ಐವತ್ತೇಳು ರೂಪಾಯಿಗಳು ಮಾತ್ರ) ಶ್ರೀ ಜಯಪ್ರಕಾಶ್ ಶೆಟ್ಟಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ: 20 - 01 -2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್ . 876 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 

೧೧೩೯ 
- ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, ಮೇರಮಜಲು ಗ್ರಾಮದ ಕುಟ್ಟಿಕಲ ಬಾಬು ಮುಗೇರ ಮುಖಾರಿ ಮನೆ ಬಳಿ 

ತಡೆಗೋಡೆ ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : 

ಮುಸದ/ ತಾಂಸ -5 - ಸ. ಇಂ . 11 / ದ. ಕ. ಜಿ / ಬ . ತಾ /ಕುಟ್ಟಿಕಲ/ ಇಪ್ರೊಕ್ಯೂರ್‌ಮೆಂಟ್/ ಟೆಂಡರ್ 

ಅನುಮೋದನೆ/ 2011 /697, ದಿನಾಂಕ: 18 - 02 - 2012 . 
ಪ್ರಸ್ತಾವನೆ : 

ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, ಮೇರಮಜಲು ಗ್ರಾಮದ ಕುಟ್ಟಿಕಲ ಬಾಬು ಮುಗೇರ ಮುಖಾರಿ ಮನೆ ಬಳಿ ತಡೆಗೋಡೆ 
ನಿರ್ಮಾಣ ಕಾಮಗಾರಿಯ ರೂ .6.00ಲಕ್ಷಗಳ ಅಂದಾಜು ಪಟ್ಟಿಗೆ ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ವಿಭಾಗ, ಮಂಗಳೂರು ಇವರು 
ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್ ಬುಲೆಟಿನ್ 

09 - 01 - 2012 
| ವಿಜಯ ಕರ್ನಾಟಕ ದಿನ ಪತ್ರಿಕೆ 

15 - 01 - 2012 
ದಿನಾಂಕ: 30 - 01 -2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ 

ರೂ . 5,84 ,656 / 
ಇಡಲಾದ ಮೊತ್ತ 
ಕ್ರಮ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ 
ಗುತ್ತಿಗೆದಾರರ ಹೆಸರು 
ಸಂಖ್ಯೆ 

ನಮೂದಿಸಿರುವ 

ಹಾಗೂ ಪ್ರಸಕ್ತ ಸಾಲಿನ ದರಗಳ 
ಮತ್ತು ದರ್ಜೆ 
ದರಗಳಂತೆ ಟೆಂಡರಿನ 

ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ 

ಮೊತ 

ಹೆಚ್ಚಳ/ಕಡಿಮೆ 
ಬಿ . ಹಸೈನಾರ್ , 

14 .975 
1ನೇ ದರ್ಜೆ 

6, 72,208 / 

ಹೆಚ್ಚು 
ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಬಿ. ಹಸೈನಾರ್ , 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 

ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 14.975 ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .14.50 ಹೆಚ್ಚಿನ ದರಗಳಿಗೆ ಅಂದರೆ ರೂ .6,69,431/- ಗಳಿಗೆ ಟೆಂಡರನ್ನು 
ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 21 ಅಪಿಬಂ 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, ಮೇರಮಜಲು ಗ್ರಾಮದ ಕುಟ್ಟಿಕಲ 
ಬಾಬು ಮುಗೇರ ಮುಖಾರಿ ಮನೆ ಬಳಿ ತಡೆಗೋಡೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ 
ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 5,84,656/ - ಗಳ ಮೇಲೆ ಶೇ .14 .50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 6,69,431/- ಗಳಿಗೆ ( ರೂ ಆರು ಲಕ್ಷ 
ಅರವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಮೂವತ್ತೊಂದು ರೂಪಾಯಿಗಳು ಮಾತ್ರ) ಶ್ರೀ ಬಿ. ಹಸೈನಾರ್ , 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 877 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


1 


| 


ಬಿ 


ಖಾ 


೧೧೪೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ - ೧ 


ಸಂಖ್ಯೆ 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲ್ಲೂಕು, ನಾವೂರು ಗ್ರಾಮದ ಶಾಂತಿಪ ಎಂಬಲ್ಲಿ 

ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ. 
ಓದಲಾಗಿದೆ : 1, ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸದ/ 

ತಾಂಸ -5 - ಸ. ಇಂ . - 11 / ದ.ಕ. ಜಿ/ ಬಿ. ತಾ /ಶಾಂತಿಪಿ ಇಷ್ಟೊಕ್ಯೂರ್‌ಮೆಂಟೆ/ ಟೆಂಡರ್ 

ಅನುಮೋದನೆ /2011 /696, ದಿನಾಂಕ: 18 - 02 - 2012 . 
ಪ್ರಸ್ತಾವನೆ : 

ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲ್ಲೂಕು, ನಾವೂರು ಗ್ರಾಮದ ಶಾಂತಿಪಿ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ 
ರೂ .30.00ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಃ 
ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

ಮೂಲ ಪ್ರಕಟಣೆ 

ಮುಂದೂಡಿಕೆ ಪ್ರಕಟಣೆ 
ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

21 - 11 - 2011 
ಹೊಸ ದಿಗಂತ ಮತ್ತು ವಿಜಯ ಕರ್ನಾಟಕ ದಿನ ಪತ್ರಿಕೆ | 10 - 12 - 2011 
ವಿಜಯ ಕರ್ನಾಟಕ ದಿನ ಪತ್ರಿಕೆ 

28- 12 - 2011 
ದಿನಾಂಕ: 08 - 01- 2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು , ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್‌ ಅರ್ಹತೆ ಹೊಂದಿದ್ದು , ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ 

- ರೂ . 28,15 , 226/ 
ಇಡಲಾದ ಮೊತ್ತ 
ಕ್ರಮ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ 
ಗುತ್ತಿಗೆದಾರರ ಹೆಸರು 

ನಮೂದಿಸಿರುವ 

ಹಾಗೂ ಪ್ರಸಕ್ತ ಸಾಲಿನ ದರಗಳ 
ಮತ್ತು ದರ್ಜೆ 
ದರಗಳಂತೆ ಟೆಂಡರಿನ 

ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ 

ಮೊತ್ತ 

ಹೆಚ್ಚಳ /ಕಡಿಮೆ 
ಬಿ . ಅಮ್ಮ ಹಾಜಿ , 

14. 2845 
| 1ನೇ ದರ್ಜೆ 

32,17 ,366/ 
ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಬಿ.ಅಮೂ ಹಾಜಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 14.2845 ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .13.50 ಹೆಚ್ಚಿನ ದರಗಳಿಗೆ ಅಂದರೆ ರೂ .31,95,282/- ಗಳಿಗೆ ಟೆಂಡರನ್ನು 
ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 20 ಅಪಿಬಂ 2012 ( ತಾಂತ್ರಿಕ ), ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲ್ಲೂಕು, ನಾವೂರು ಗ್ರಾಮದ ಶಾಂತಿಪ ಎಂಬಲ್ಲಿ 
ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 
28,15,226 /- ಗಳ ಮೇಲೆ ಶೇ . 13.50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 31,95,282 /-ಗಳಿಗೆ ( ರೂ ಮೂವತ್ತೊಂದು ಲಕ್ಷ ತೊಂಬತ್ತೈದು ಸಾವಿರದ 
ಎರಡು ನೂರ ಎಂಬತ್ತೆರಡು ರೂಪಾಯಿಗಳು ಮಾತ್ರ ) ಶ್ರೀ ಬಿ. ಅಮೂ ಹಾಜಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ: 20 - 01 -2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 878 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 


ಹೆಚ್ಚು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 

೧೧೪೧ 
- ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಕಾಕತಿ ಗ್ರಾಮದ ಹತ್ತಿರ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಂ ಬ್ಯಾರೇಜ್ 

ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 

ಕ್ರಮಾಂಕ: ಮುಇಂ/ ಸನೀ ( ಉ ) ವಲಯ/ಬಿಜೆಪಿ / ಎ -1/2011-121096, ದಿನಾಂಕ: 28- 02 - 2012. 

2 . ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 12 ಮಸಾವಿ 2011 (4) (ತಾಂತ್ರಿಕ) ದಿನಾಂಕ: 27 - 06 -2011. 
ಪ್ರಸ್ತಾವನೆ : 

ಬೆಳಗಾವಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಕಾಕತಿ ಗ್ರಾಮದ ಹತ್ತಿರ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ 
ಕಾಮಗಾರಿ ಅಂದಾಜಿಗೆ ಉಲ್ಲೇಖ (2) ರ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ 
ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಎ . ಐ. ಬಿ. ಪಿ ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ 
ಸರ್ಕಾರದ ಅನುಮೋದನೆ ದೊರಕಿರುತ್ತದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

05 - 01 - 2012 
ಜಿಲ್ಲಾಟೆಂಡರ್ ಬುಲೆಟಿನ್ 

09 - 01 -2012 
ಸಂಯುಕ್ತ ಕರ್ನಾಟಕ ಕನ್ನಡ ದಿನ ಪತ್ರಿಕೆ 

13 - 01 - 2012 
ವಿಜಯ ಕರ್ನಾಟಕ ದಿನ ಪತ್ರಿಕೆ 

12 - 01 - 2012 
ದಿ ನ್ಯೂ ಇಂಡಿಯನ್ ಎಕ್ಸ್ ಪ್ರೆಸ್ ಆಂಗ್ಲ ದಿನ ಪತ್ರಿಕೆ 

12 - 01 - 2012 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಮೂವರು ಗುತ್ತಿಗೆದಾರರು ಭಾಗವಹಿಸಿದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ 
ಹೊಂದಿರುತ್ತಾರೆ. ಇವರ ಆರ್ಥಿಕ ಬಿಡ್ ಅನ್ನು ದಿನಾಂಕ: 22 - 02 - 2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1, 47, 92 ,467 / 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ .1 ,49,94 ,224 / 
ಕ್ರಮ | ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಪರಿಷ್ಕರಿಸಿದ ದರಗಳ 
- ಗುತ್ತಿಗೆದಾರರ ಹೆಸರು 

ಮಂಜೂರಾದ ಅಂದಾಜಿನ ದರಗಳ 
ಸಂಖ್ಯೆ ನಮೂದಿಸಿರುವ 

ಮೇಲಿನ 
ಮತ್ತು ದರ್ಜೆ 

ಮೇಲಿನ ಶೇಕಡಾವಾರು 
ದರಗಳಂತೆ ಟೆಂಡರಿನ 

ಶೇಕಡಾವಾರು 
ಶ್ರೀ / ಮೆಸರ್ 

ಹೆಚ್ಚಳ/ಕಡಿಮೆ 
ಮೊತ್ತ 

ಹೆಚ್ಚಳ /ಕಡಿಮೆ 
ಶಿವಲಿಂಗ ದುಂಡಪ್ಪ 
ಹಮ್ಮಿನಿ, ಒಂದನೇ 

20 .06 

18. 44 
1,77 ,59 ,170/ 
ದರ್ಜೆ 

ಹೆಚ್ಚು 
ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಶಿವಲಿಂಗ ದುಂಡಪ್ಪ ಹಮ್ಮಿನಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳನ್ನು ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 
18.44 ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು 01- 03 - 2012ರ ಪತ್ರದಲ್ಲಿ ಕಾಮಗಾರಿಯ ಸ್ಥಳದಲ್ಲಿ ನಿರಂತರವಾಗಿ ನೀರು ಹರಿಯುವುದರಿಂದ, ಕಾಮಗಾರಿಯನ್ನು ಕಾಫರ್ 
ಡ್ಯಾಂ ನಿರ್ಮಾಣ ಹಾಗೂ ಡೀ - ವಾಟರಿಂಗ್‌ನೊಂದಿಗೆ ನಿರ್ಮಿಸಬೇಕಾಗಿರುತ್ತದೆ. ಕಾಮಗಾರಿಗೆ ಅವಶ್ಯವಿರುವ ಕಚ್ಚಾ ಸಾಮಗ್ರಿಗಳ ಹಾಗೂ ಕೂಲಿ 
ಕಾರ್ಮಿಕರ ಭತ್ಯೆಯಲ್ಲಿ ಇತ್ಯಾದಿ ದರಗಳಲ್ಲಿ ಬಹಳಷ್ಟು ಹೆಚ್ಚಳವಾಗಿರುವುದಾಗಿ ಹಾಗೂ ಕಚ್ಚಾ ಸಾಮಗ್ರಿಗಳನ್ನು ಸಾಗಿಸಲು ರಸ್ತೆ ವ್ಯವಸ್ಥೆ 
ಇಲ್ಲದಿರುವುದರಿಂದಾಗಿ ದೂರದಲ್ಲಿ ಸಂಗ್ರಹಿಸಿ ತಲೆ ಮೇಲೆ ಸಾಗಿಸಬೇಕಾಗುತ್ತದೆಂದು ತಿಳಿಸುತ್ತಾ ತಾವು ನಮೂದಿಸಿರುವ ದರಗಳನ್ನು ಸ್ವಲ್ಪ ಮಟ್ಟಿಗೆ 

ಡರಿಗಿಟ್ಟ ಮೊತ್ತದ ಮೇಲೆ ಕನಿಷ್ಟ ಶೇ .15.00ರಷ್ಟು ಹೆಚ್ಚಿನ ದರದಲ್ಲಿ ಕಾಮಗಾರಿಯನ್ನು ನಿರ್ವಹಿಸಲು ಸಹಮತಿಸಿರುತ್ತಾರೆ. 
ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ .1,49,94 ,224/ 
ಗಳ ಮೇಲೆ ಶೇ .14.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .1,70 ,93,415 / - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 13 ಏನೀಯೋ 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಕಾಕತಿ ಗ್ರಾಮದ ಹತ್ತಿರ ಮಾರ್ಕಂಡೇಯ ನದಿಗೆ 
ಅಡ್ಡಲಾಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ 
ಮೊತ್ತ ರೂ .1,49,94 ,224 /- ಗಳ ಮೇಲೆ ಶೇ .14 .00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .1,70,93 ,415/ - ಗಳಿಗೆ ( ರೂ . ಒಂದು ಕೋಟಿ ಎಪ್ಪತ್ತು ಲಕ್ಷ 
ತೊಂಭತ್ತಮೂರು ಸಾವಿರದ ನಾಲ್ಕುನೂರ ಹದಿನೈದು ಮಾತ್ರ) ಗಳಿಗೆ ಶ್ರೀ ಶಿವಲಿಂಗ ದುಂಡಪ್ಪ ಹಮ್ಮಿನಿ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ 
ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ . 


ಹೆಚ್ಚು 


೧೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ - ೧ 


012 


1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ:20 - 01 - 2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್ . 879 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲ್ಲೂಕಿನ ನಸಲಾಪುರ ಗ್ರಾಮದ ಪರಿಶಿಷ್ಟ ಜಾತಿ ಜನರಿಗೆ ಗಂಗಾ ಕಲ್ಯಾಣ ನೀರಾವರಿ 

ಯೋಜನೆಯಡಿ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 

ಕ್ರಮಾಂಕ: ಮುಇಂ/ ಸನೀ ( ಉ ) ವಲಯ / ಬಿಜೆಪಿ/ ಎಇ- 1 /2011 - 12112 , ದಿನಾಂಕ : 28 - 02 - 2012 . 
ಪ್ರಸ್ತಾವನೆ : 

ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲ್ಲೂಕಿನ ನಸಲಾಪುರ ಗ್ರಾಮದ ಪರಿಶಿಷ್ಟ ಜಾತಿ ಜನರಿಗೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯಡಿ ಏತ 
ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿ ಅಂದಾಜಿಗೆ ವಿಶೇಷ ಘಟಕ ಯೋಜನೆ ಕಾರ್ಯಕ್ರಮದಡಿ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ 
ವೃತ್ತ ಬೆಳಗಾವಿರವರು ಆಡಳಿತಾತ್ಮಕ ಅನುಮೋಧನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ . 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

06 - 02 - 2012 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 

06 - 02 - 2012 
ಕನ್ನಡ ಪ್ರಭ ದಿನ ಪತ್ರಿಕೆ 

06 - 02 - 2012 
ಈ ಟೆಂಡರನ್ನು ದಿನಾಂಕ : 14 - 02 - 2012ರಂದು ತೆರೆದು ಪರಿಶೀಲಿಸಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. 
ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ 

ರೂ . 23 , 53 ,738 / 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಕ್ರಮ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳಂತೆ 
ಗುತ್ತಿಗೆದಾರರ ಹೆಸರು 
ಸಂಖ್ಯೆ 

ನಮೂದಿಸಿರುವ 

ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು 
ಮತ್ತು ದರ್ಜೆ 
ದರಗಳಂತೆ ಟೆಂಡರಿನ 

ಪರಿಗಣಿಸಿ ಪರಿಷ್ಕರಿಸಿದ ದರಗಳ ಮೇಲಿನ 
ಶ್ರೀ /ಮೆಸರ್ 

ಮೊತ್ತ 

ಶೇಕಡಾವಾರು ಹೆಚ್ಚಳ / ಕಡಿಮೆ 
ಸಂತೋಷ ಕೆ. ಗಾಣಿಗೇರ 

19 .00 
28,00,948 / 
ಒಂದನೇ ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಸಂತೋಷ ಕೆ. ಗಾಣಿಗೇರ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳನ್ನು ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 
19.00ರಷ್ಟು ಹೆಚ್ಚಾಗಿದ್ದು , ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ . 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 23 ,53,738/- ಗಳ 
ಮೇಲೆ ಶೇ .14 .50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 26 ,95 , 030 / - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 11 ಏನೀಯೋ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 07ನೇ ಮಾರ್ಚಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲ್ಲೂಕಿನ ನಸಲಾಪುರ ಗ್ರಾಮದ ಪರಿಶಿಷ್ಟ ಜಾತಿ 
ಜನರಿಗೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯಡಿ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ 
ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ .23,53,738 / - ಗಳ ಮೇಲೆ ಶೇ .14.50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ 
ರೂ .26 ,95,030 /- ಗಳಿಗೆ ( ರೂ . ಇಪ್ಪತ್ತಾರು ಲಕ್ಷ ತೊಂಭತ್ತೈದು ಸಾವಿರದ ಮೂವತ್ತು ಮಾತ್ರ)ಗಳಿಗೆ ಶ್ರೀ ಸಂತೋಷಕೆ. ಗಾಣಿಗೇರ, ಒಂದನೇ ದರ್ಜೆ 
ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 


ಹೆಚ್ಚು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೪೩ 


1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ:20 -01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 880 

ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲ್ಲೂಕಿನ ಬೆಂಡವಾಡ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ 

ಕ್ರಮಾಂಕ: ಮುಇ೦ / ಸನೀ ( ಉ ) ವಲಯ /ಬಿಜೆಪಿ / ಎಇ -1 /2011 - 12 / 119 , ದಿನಾಂಕ: 28 - 02 - 2012. 
ಪ್ರಸ್ತಾವನೆ : 

- ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲ್ಲೂಕಿನ ಬೆಂಡವಾಡ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿ ಅಂದಾಜಿಗೆ 
ಗಿರಿಜನ ಉಪ ಯೋಜನೆ ಕಾರ್ಯಕ್ರಮದಡಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯರವರು ಆಡಳಿತಾತ್ಮಕ ಅನುಮೋದನೆ ಹಾಗೂ 
ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ರಾಜ್ಯ ಟೆಂಡರ್ ಬುಲೆಟಿನ್ 

20 - 01 - 2012 
ಜಿಲ್ಲಾ ಟೆಂಡರ್ ಬುಲೆಟಿನ್ 

23 - 01 - 2012 
ಸಂಯುಕ್ತ ಕರ್ನಾಟಕ ಕನ್ನಡ ದಿನ ಪತ್ರಿಕೆ 

26 - 01 - 2012 
ಕನ್ನಡ ಪ್ರಭ ದಿನ ಪತ್ರಿಕೆ 

27 - 01 - 2012 
ಡೆಕ್ಕನ್ ಹೆರಾಲ್ಡ್ ಆಂಗ್ಲ ದಿನ ಪತ್ರಿಕೆ | 

26 - 01 - 2012 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ . ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ .1,44,18,139 / 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ .1,44 32 ,847 / 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ 
ಗುತ್ತಿಗೆದಾರರ ಹೆಸರು 

ಪರಿಷ್ಕರಿಸಿದ ದರಗಳ 
ಸಂಖ್ಯೆ 

ನಮೂದಿಸಿರುವ 

ಅಂದಾಜಿನ ದರಗಳ 
ಮತ್ತು ದರ್ಜೆ 

ಮೇಲಿನ ಶೇಕಡಾವಾರು 
ದರಗಳಂತೆ ಟೆಂಡರಿನ ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ 

ಹೆಚ್ಚಳ /ಕಡಿಮೆ 
ಮೊತ್ತ 

ಹೆಚ್ಚಳ/ಕಡಿಮೆ 
ಸಂತೋಷಕೆ. 

19 .06 

18. 94 
ಗಾಣಿಗೇರ ಒಂದನೇ 

1, 71,66 ,081/ 
ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಸಂತೋಷ ಕೆ . ಗಾಣಿಗೇರ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳನ್ನು ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 
18.94ರಷ್ಟು ಹೆಚ್ಚಾಗಿದ್ದು , ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು 01 - 03 - 2012ರ ಪತ್ರದಲ್ಲಿ ತಾವು ನಮೂದಿಸಿರುವ ದರಗಳನ್ನು ಕಡಿಮೆಗೊಳಿಸಿ ಪರಿಷ್ಕೃತ ಟೆಂಡರಿಗಿಟ್ಟ ಮೊತ್ತದ ಮೇಲೆ 
ಕನಿಷ್ಟ ಶೇ .16.00ರಷ್ಟು ಹೆಚ್ಚಿನ ದರದಲ್ಲಿ ಕಾಮಗಾರಿಯನ್ನು ನಿರ್ವಹಿಸಲು ಸಹಮತಿಸಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ .1,44,32 ,847/- ಗಳ 
ಮೇಲೆ ಶೇ . 14 .50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .1,65,25 ,609/ - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 12 ಏನೀಯೋ 2012 ( ತಾಂತ್ರಿಕ ) ಬೆಂಗಳೂರು, ದಿನಾಂಕ: 07ನೇ ಮಾರ್ಚಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲ್ಲೂಕಿನ ಬೆಂಡವಾಡ ಗ್ರಾಮದ ಹತ್ತಿರ ಏತ 
ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ 


ಕ್ರಮ 


ಹೆಚ್ಚು 


ಹೆಚ್ಚು 


೧೧೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ- ೧ 


ರೂ .1,44,32,847/- ಗಳ ಮೇಲೆ ಶೇ .14 .50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .1,65 ,25,609/- ಗಳಿಗೆ ( ರೂ . ಒಂದು ಕೋಟಿ ಅರವತ್ತೈದು ಲಕ್ಷ 
ಇಪ್ಪತ್ತೈದು ಸಾವಿರದ ಆರು ನೂರ ಒಂಭತ್ತು ಮಾತ್ರಗಳಿಗೆ ಶ್ರೀ ಸಂತೋಷ ಕೆ. ಗಾಣಿಗೇರ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2002 , ದಿನಾಂಕ:20 - 01 - 2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 881 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಹಾಸನ ಜಿಲ್ಲೆ, ಹೊಳೆನರಸೀಪುರದ ಹತ್ತಿರ ಹೇಮಾವತಿ ನದಿಯ ದಂಡೆಗೆ ಚೈನೇಜ್ 29.50 ಕಿ. ಮೀ ಇಂದ ಜೈನೇಜ್ 

31.50 ಕಿ. ಮೀ ವರೆಗೆ ಪ್ರವಾಹ ಸಂರಕ್ಷಣಾ ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 109 ಮಸಾವಿ 2011(3) ( ತಾಂತ್ರಿಕ), ದಿನಾಂಕ: 03 - 11 - 2011. 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸ( ದ)/ 

ತಾಂಸ -2 / ಸ. ಇಂ .16 / ಹಾಸನ ಜಿಲ್ಲೆ / ಪ್ರ. ನಿ. ಕಾ / ಇಪ್ರೊಕ್ಯೂರ್‌ಮೆಂಟ್/ ಟೆಂಡರ್ ಅನುಮೋದನೆ / 2011 583 , 

ದಿನಾಂಕ: 09 - 02 - 2012. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಭಾರತ ಸರ್ಕಾರದ ಪ್ರವಾಹ ನಿರ್ವಹಣೆ ಕಾರ್ಯಕ್ರಮದಡಿ ಹಾಸನ ಜಿಲ್ಲೆ , 
ಹೊಳೆನರಸೀಪುರದ ಹತ್ತಿರ ಹೇಮಾವತಿ ನದಿಯ ದಂಡೆಗೆ ಚೈನೇಜ್ 29 .50 ಕಿ. ಮೀ ಇಂದ ಚೈನೇಜ್ 31.50 ಕಿ. ಮೀ ವರೆಗೆ ಪ್ರವಾಹ ಸಂರಕ್ಷಣಾ 
ಕಾಮಗಾರಿಯ ರೂ .2548.00ಲಕ್ಷಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ 
ವಲಯ ಬೆಂಗಳೂರು ಇವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಹಾಸನ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

ಮೂಲ ಪ್ರಕಟಣೆ ತಿದ್ದುಪಡಿ ಪ್ರಕಟಣೆ (1 & 2 ) 
ರಾಜ್ಯ ಟೆಂಡರ್ ಬುಲೆಟಿನ್ 

29 - 11 - 2011 

08 - 12 - 2011 

& 21 - 12 - 2011 
ಹಾಸನ ಜಿಲ್ಲಾ ಟೆಂಡರ್ ಬುಲೆಟಿನ್ 

03 - 12 - 2011 

12 -12 - 2011 

& 24 - 12 - 2011 
ಪ್ರಜಾವಾಣಿ ಮತ್ತು ದಿ ಟೈಮ್ಸ್ ಆಫ್ ಇಂಡಿಯಾ 03 - 12 - 2011 
ದಿನ ಪತ್ರಿಕೆ 
ಡೆಕ್ಕನ್ ಕ್ರೋನಿಕಲ್ 

02 - 12 - 2011 
ಇಂಡಿಯನ್ ಟ್ರೇಡ್ ಜರ್ನಲ್ 

21 - 12 - 2011 
ಈ ಟೆಂಡರ್ ಪ್ರಕಟಣೆ ಸ್ಪಂದಿಸಿ ನಾಲ್ವರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರಲ್ಲಿ ಒಬ್ಬರು ಮಾತ್ರ ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ 
ಬಿಡ್ ಅನ್ನು ದಿನಾಂಕ: 31 - 01 - 2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ 

ರೂ . 24, 35 , 64 ,789 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಸ್ನರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ .31,43, 13,356/ 


ಕ್ರಮ 


ಸಂಖ್ಯೆ 


ಗುತ್ತಿಗೆದಾರರ ಹೆಸರು 
ಮತ್ತು ದರ್ಜೆ 
ಶ್ರೀ / ಮೆಸರ್ 


ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ನಮೂದಿಸಿರುವ 
ದರಗಳಂತೆ ಟೆಂಡರಿನ 

ಮೊತ್ತ 


ಮಂಜೂರಾದ 
ಅಂದಾಜಿನ ದರಗಳ 
ಮೇಲಿನ ಶೇಕಡಾವಾರು 

ಹೆಚ್ಚಳ /ಕಡಿಮೆ 


ಪರಿಷ್ಕರಿಸಿದ ದರಗಳ 
ಮೇಲಿನ ಶೇಕಡಾವಾರು 

ಹೆಚ್ಚಳ/ಕಡಿಮೆ 


24 .0858 


ಡಿ. ವೈ .ಉಪ್ಪಾರ್ , 
1ನೇ ದರ್ಜೆ 
ಗುತ್ತಿಗೆದಾರರು , 
ಬಿಜಾಪುರ. 


39, 00 ,18 ,372 / 


60.129 
ಹೆಚ್ಚು 


ಹೆಚ್ಚು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೪೫ 


ಮೇಲ್ಕಂಡಂತೆ ಶ್ರೀ ಡಿ. ವೈ .ಉಪ್ಪಾರ್, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 24 .0858 ರಷ್ಟು ಹೆಚ್ಚಾಗಿರುತ್ತದೆ, 

ಕ: 22 - 02 - 2012ರಂದು ನಡೆದ ಇಲಾಖಾ ಟೆಂಡರ್‌ ಪರೀಶೀಲನಾ ಸಮಿತಿಯ ಸಭೆಗೆ ಮಂಡಿಸಿ ಪರಿಶೀಲಿಸಲಾಯಿತು. 
ಗುತ್ತಿಗೆದಾರರು ಕೆಲಸವನ್ನು ನಿರ್ವಹಿಸಲು ಉಂಟಾಗುವ ಸಮಸ್ಯೆಗಳ ಕುರಿತು ವಿವರಿಸಿದರು ಹಾಗೂ ಕಾಮಗಾರಿಯನ್ನು ಪರಿಷ್ಕತ ಟೆಂಡರಿಗೆ ಇಟ್ಟ 
ಮೊತ್ತದ ಮೇಲೆ ಶೇಕಡ 14.25 ರಷ್ಟು ಹೆಚ್ಚಿನ ದರಗಳಲ್ಲಿ ನಿರ್ವಹಿಸಲು ಸಹಮತಿಸಿ ಪತ್ರವನ್ನ ನೀಡಿದರು, ಸಮೀತಿಯು ಈ ಟೆಂಡರ್ ಅನ್ನು 
ಸುದೀರ್ಘವಾಗಿ ಪರಿಶೀಲಿಸಿದ ಮೇಲೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತದ ಮೇಲೆ ಶೇಕಡ 14 .25 ರಷ್ಟು ಹೆಚ್ಚಿನ ದರಗಳಲ್ಲಿ ಟೆಂಡರನ್ನು 
ಅನುಮೋದಿಸುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದೆ. ಅದರಂತೆ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ರೂ . 31,43,13,356/- ಗಳ ಮೇಲೆ ಶೇಕಡ 14 .25 ರಷ್ಟು ಹೆಚ್ಚಿನ ದರಗಳಲ್ಲಿ ಅಂದರೆ ರೂ . 35,91,03,009/- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ಪ್ರನಿಕಾ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 07ನೇ ಮಾರ್ಚಿ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆ, ಹೊಳೆನರಸೀಪುರದ ಹತ್ತಿರ ಹೇಮಾವತಿ ನದಿಯ ದಂಡೆಗೆ ಚೈನೇಜ್ 
29 .50 ಕಿ. ಮೀ ಇಂದ ಚೈನೇಜ್ 31.50 ಕಿ. ಮೀ ವರೆಗೆ ಪ್ರವಾಹ ಸಂರಕ್ಷಣಾ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ 
ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 31,43,13,356 /- ಗಳ ಮೇಲೆ ಶೇ . 14.25 ರಷ್ಟು ಹೆಚ್ಚಿನ ದರಗಳಲ್ಲಿ ಅಂದರೆ ರೂ .35,91,03,009/ 
ಗಳಿಗೆ ( ರೂ ಮೂವತ್ತೈದುಕೋಟಿ ತೊಂಬತ್ತೊಂದು ಲಕ್ಷ ಮೂರು ಸಾವಿರದ ಒಂಬತ್ತು ರೂಪಾಯಿಗಳು ಮಾತ್ರ) ಶ್ರೀ ಡಿ. ವೈ . ಉಪ್ಪಾರ್‌, 1ನೇ ದರ್ಜೆ 
ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ:20 - 01 -2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 882 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು ಕಲ್ಮಾಡಿ ಗ್ರಾಮದ ಕಲ್ಮಾಡಿ ಬೊಬ್ಬರ್ಯ ಮತ್ತು ಬಾಪು ತೋಟ ನಡುವೆ 

ಉಪ್ಪು ನೀರು ತಡೆ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ; ಮುಸದ/ ತಾಂಸ -5 

ಸ . ಇಂ . - 11 / ಉ . ಜಿ / ಉ . ತಾ . ಬಾಪುತೋಟ/ ಇಪ್ರೊಕ್ಯೂರ್‌ಮೆಂಟ್ / ಟೆಂಡರ್ ಅನುಮೋದನೆ/ 2011 / 837, 

ದಿನಾಂಕ : 29 - 02 - 2012 . 
ಪ್ರಸ್ತಾವನೆ : 

ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು ಕಲ್ಮಾಡಿ ಗ್ರಾಮದ ಕಲ್ಮಾಡಿ ಬೊಬ್ಬರ್ಯ ಮತ್ತು ಬಾಪು ತೋಟ ನಡುವೆ ಉಪ್ಪು ನೀರು ತಡೆ ಕಿಂಡಿ 
ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ರೂ . 190.00 ಲಕ್ಷಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು 
ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಮಟ್ ಮೂಲಕ, ಕರೆಯಲಾದ, ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

2ನೇ ಕರೆ 

ಮುಂದೂಡಿಕೆ ಪ್ರಕಟಣೆ 

ಪ್ರಕಟಣೆ 
ರಾಜ್ಯ ಟೆಂಡರ್ ಬುಲೆಟಿನ್ 

16 .01. 2010 
ಉಡುಪಿ ಜಿಲ್ಲಾ ಟೆಂಡರ್ ಬುಲೆಟಿನ್ 

09 - 01 -2012 
ಕನ್ನಡ ಪ್ರಭ ಮತ್ತು ದಿ ಹಿಂದು 

08 - 01 - 2012 
ದಿ ಹಿಂದು 

22. 01.2012 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು, ಇವರಿಬ್ಬರ ಬಿಡ್‌ಗಳು ಅರ್ಹತೆ ಹೊಂದಿದ್ದು , ಇವರ ಆರ್ಥಿಕ 
ಬಿಡ್ ಅನ್ನು ದಿನಾಂಕ 15 - 02 - 2012 ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 

ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ | ರೂ . 188 ,07, 975 / 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


೧೧೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ- ೧ 


ಸಂಖ್ಯೆ 


ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು | ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ ಅಂದಾಜಿನ 
ದರ್ಜೆ ಶ್ರೀ / ಮೆಸರ್ 

| ನಮೂದಿಸಿರುವ ದರಗಳಂತೆ | ದರಗಳ ಹಾಗೂ ಪ್ರಸಕ್ತ 
ಟೆಂಡರಿನ ಮೊತ್ತ 

ಸಾಲಿನ ದರಗಳ ಮೇಲಿನ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
ಅಶೋಕ್ ಎಸ್. ಶೆಟ್ಟಿ , 1ನೇ | 214, 27 ,222/ 

13.926 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 
ರಾಜೇಶ್ ಕಾರಂತ್ , 1ನೇ ದರ್ಜೆ | 245, 01 ,197 / 

30.27 ಹೆಚ್ಚು 
ಗುತ್ತಿಗೆದಾರರು 
ಮೇಲ್ಕಂಡ ಶ್ರೀ ಅಶೋಕ್ ಎಸ್. ಶೆಟ್ಟಿ , 1ನೇ ದರ್ಜೆ ಗುತ್ತಿಗೆದಾರರು, ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 13.926 ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ . 13.25 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 213,00 ,032 /- ಗಳಿಗೆ ಟೆಂಡರನ್ನು 
ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 33 ಅಪಿಬಂ 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ 07 - 03 - 2012 | 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು, ಕಲ್ಮಾಡಿ ಗ್ರಾಮದ ಕಲ್ಮಾಡಿ ಬೊಬ್ಬರ್ಯ ಮತ್ತು 
ಬಾಪು ತೋಟ ನಡುವೆ ಉಪ್ಪು ನೀರು ತಡೆ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ 
ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 188 ,07 ,975/ - ಮೇಲೆ ಶೇ . 13.25 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 213,00,032/ - ಗಳಿಗೆ 
( ರೂ . ಎರಡು ಕೋಟಿ ಹದಿಮೂರು ಲಕ್ಷ ಮೂವತ್ತೆರೆಡು ರೂಪಾಯಿಗಳು ಮಾತ್ರ) ಶ್ರೀ ಅಶೋಕ್ ಎಸ್. ಶೆಟ್ಟಿ 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 ದಿನಾಂಕ: 20 /01/2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್ . 883 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲ್ಲೂಕಿನ ನಾವಲಗಿ ಗ್ರಾಮದ ಹತ್ತಿರ ಜಿನುಗು ಕೆರೆ ನಿರ್ಮಾಣ ಕಾಮಗಾರಿಯ 

ಟೆಂಡರ್ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಪ್ರಾಮಾಂಕ: 

- ಮುಇಂ/ ಸನೀ ( ಉ ) ವಲಯ/ ಬಿಜೆಪಿ / ಎಇ- 6/ 2011 -12 /753 ದಿನಾಂಕ : 08 - 02 -2012 . 

2. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2009 ದಿನಾಂಕ: 05 - 02 - 2009 . 
ಪ್ರಸ್ತಾವನೆ : 

ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲ್ಲೂಕಿನ ನಾವಲಗಿ ಗ್ರಾಮದ ಹತ್ತಿರ ಜಿನುಗು ಕೆರೆ ನಿರ್ಮಾಣ ಕಾಮಗಾರಿಯ ಅಂದಾಜಿಗೆ ಉಲ್ಲೇಖ 
( 2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ 
ವಲಯ ಬಿಜಾಪುರ್‌ರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ . 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾಟೆಂಡರ್ ಬುಲೆಟಿನ್ 

09 - 12 - 2011 
| ಪ್ರಜಾವಣಿ ಕನ್ನಡ ದಿನ ಪತ್ರಿಕೆ 

02 - 12 - 2011 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ . 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 32 ,91,425 / 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ .40,57 ,244 / 
ಕ್ರಮ | ಗುತ್ತಿಗೆದಾರರ ಹೆಸರು 

ಟೆಂಡರ್‌ನಲ್ಲಿ ಮಂಜೂರಾದ 

ಪರಿಷ್ಕರಿಸಿದ ದರಗಳ 
ಸಂಖ್ಯೆ 

ಗುತ್ತಿಗೆದಾರರು ಅಂದಾಜಿನ ದರಗಳ | ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ 

ನಮೂದಿಸಿರುವ ಮೇಲಿನ ಶೇಕಡಾವಾರು | ಹೆಚ್ಚಳ /ಕಡಿಮೆ 
ದರಗಳಂತೆ ಟೆಂಡರಿನ | ಹೆಚ್ಚಳ/ಕಡಿಮೆ 

ಮೊತ್ತ 
ಡಿ . ಎಂ .ತೋಟದ, ಒಂದನೇ | 45, 06,474 

36.92 ಹೆಚ್ಚು 

11.07 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೪೭ 


ಮೇಲ್ಕಂಡಂತೆ ಶ್ರೀ ಡಿ. ಎಂ . ತೋಟದ, 1ನೇ ದರ್ಜೆ ಗುತ್ತಿಗೆದಾರರು , ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳನ್ನು ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 11.07 ರಷ್ಟು 
ಹೆಚ್ಚಾಗಿದ್ದು, ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 40,57,244/- ಗಳ 
ಮೇಲೆ ಶೇ . 10.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 44, 83,255/ - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಈ ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ಹೊಕೆನಿ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ 07 - 03 -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ, ಜಮಖಂಡಿ ತಾಲ್ಲೂಕಿನ ನಾವಲಗಿ ಗ್ರಾಮದ ಹತ್ತಿರ ಜಿನುಗು 
ಕೆರೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 40 ,57,244 / 
ಗಳ ಮೇಲೆ ಶೇ . 10.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 44 ,83 ,255 /- ಗಳಿಗೆ ( ರೂ . ನಲವತ್ತ ನಾಲ್ಕು ಲಕ್ಷ ಎಂಬತ್ತೂರು ಸಾವಿರದ ಇನ್ನೂರ 
ಐವತ್ತೈದು ಮಾತ್ರ) ಗಳಿಗೆ ಶ್ರೀ ಡಿ . ಎಂ .ತೋಟದ, 1ನೇ ದರ್ಜೆ ಗುತ್ತಿಗೆದಾರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 ದಿನಾಂಕ: 20 / 01 /2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 884 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಕೆರೂರ ಗ್ರಾಮದ ಹತ್ತಿರ ಅಮೀನಪ್ಪ ಅಮಗೊಂಡ ಮಾದರರವರ ಸರ್ವೆ 

ನಂ . 129 ಹಾಗೂ ಇತರರ ಜಮೀನುಗಳಿಗೆ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ ಟೆಂಡರ್ 

ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: ಮುಇಂ 

/ ಸನೀ ( ಉ ) ವ / ಬಿಜೆಪಿ / ಪಿಬಿ - 9 /ಕೆರೂರ ಏ. ನೀ . ಯೋ .(ಎಸ್. ಸಿ.ಪಿ.) 2011 -12 /1144 ದಿನಾಂಕ: 29 - 02 - 2012 . 
ಪ್ರಸ್ತಾವನೆ : 

ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಕೆರೂರ ಗ್ರಾಮದ ಹತ್ತಿರ ಅಮೀನಪ್ಪ ಅಮಗೊಂಡ ಮಾದರರವರ ಸರ್ವೆ ನಂ . 129 ಹಾಗೂ ಇತರರ 
ಜಮೀನುಗಳಿಗೆ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿ ಅಂದಾಜಿಗೆ ವಿಶೇಷ ಘಟಕ ಯೋಜನೆ ಕಾರ್ಯಕ್ರಮದಡಿ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾಟೆಂಡರ್ ಬುಲೆಟಿನ್ 

09 - 01 - 2012 
ವಿಜಯ ಕರ್ನಾಟಕ ದಿನ ಪತ್ರಿಕೆ 

03 - 01 - 2012 
ಇಂಡಿಯನ್ ಎಕ್ಸ್ ಪ್ರೆಸ್ ಆಂಗ್ಲ ದಿನ ಪತ್ರಿಕೆ 

03 - 01 - 2012 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ. 

ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ | ರೂ .46, 08,775 / 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

| ಗುತ್ತಿಗೆದಾರರ ಹೆಸರು | ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ 
ಮತ್ತು ದರ್ಜೆ 

ನಮೂದಿಸಿರುವ ದರಗಳಂತೆ | ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ 
ಶ್ರೀ / ಮೆಸರ್ ಟೆಂಡರಿನ ಮೊತ್ತ 

ದರಗಳ ಮೇಲಿನ ಶೇಕಡಾವಾರು ಹೆಚ್ಚಳ /ಕಡಿಮೆ 


ಕ್ರಮ 


ಸಂಖ್ಯೆ 


ಎಚ್ . ಆರ್. ಚಿಂಚಲಿ | 54 ,13, 919 / 

17.47 ಹೆಚ್ಚು 
ಒಂದನೇ ದರ್ಜೆ ಗುತ್ತಿಗೆ 

ದಾರರು 
ಮೇಲ್ಕಂಡಂತೆ ಶ್ರೀ ಎಚ್.ಆರ್. ಚಿಂಚಲಿ , 1ನೇ ದರ್ಜೆ ಗುತ್ತಿಗೆದಾರರು, ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳನ್ನು ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 17. 47 ರಷ್ಟು 


೧೧೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ- ೧ 


ಹೆಚ್ಚಾಗಿದ್ದು, ಸದರಿವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

* ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 46 ,08 ,775/ - ಗಳ 
ಮೇಲೆ ಶೇ . 14 .50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 52, 77, 047/- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 13 ಏನೀಯೋ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ 07 - 03 - 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕಿನ ಕೆರೂರ ಗ್ರಾಮದ ಹತ್ತಿರ ಅಮೀನಪ್ಪ 
ಅಮಗೊಂಡ ಮಾದರವರ ಸರ್ವೆ ನಂ . 129 ಹಾಗೂ ಇತರರ ಜಮೀನುಗಳಿಗೆ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ 
ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 46, 08 ,775/ - ಗಳ ಮೇಲೆ ಶೇ . 14.50 ರಷ್ಟು ಹೆಚ್ಚಿನ 
ದರದಲ್ಲಿ ಅಂದರೆ ರೂ . 52,77,047/- ಗಳಿಗೆ ( ರೂ . ಐವತ್ತೆರಡು ಲಕ್ಷ ಎಪ್ಪತ್ತೇಳು ಸಾವಿರದ ನಲವತ್ತೇಳು ಮಾತ್ರ) ಗಳಿಗೆ ಶ್ರೀ ಎಚ್.ಆರ್. ಚಿಂಚಲಿ , 
1ನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 ದಿನಾಂಕ: 20/01 /2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 885 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಶಿಕ್ಷಣ ಸಚಿವಾಲಯ 
ವಿಷಯ : ಶ್ರೀಮತಿ ಜಿ. ಮಹದೇವಮ್ಮ , ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿ. ನರಸೀಪುರ ತಾ . ಇವರ ವಿರುದ್ಧ ದಾಖಲಾಗಿರುವ ಟ್ರಾಪ್ 

ಪ್ರಕರಣದಲ್ಲಿ ಅಭಿಯೋಜನಾ ಮಂಜೂರಾತಿ ನೀಡುವ ಬಗ್ಗೆ. 
ಉಲ್ಲೇಖ : 1) ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಲೋಕ್/ ಐಎನ್‌ವಿ( ಜಿ) ಎಂ - 29 /ಸಿಆರ್ -5 /2011, ಮೈಸೂರು ದಿ: 05 - 11 -2011. 
2 ) ತನಿಖಾಧಿಕಾರಿಯವರ ಅಂತಿಮ ವರದಿ ದಿ: 15 - 10 -2011. 
3) ತನಿಖಾ ದಾಖಲೆಗಳ ನಕಲುಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ಪತ್ರ, ಪ್ರಾಯೋಗಿಕ ಪಂಚನಾಮೆ , 

ಹಣ ಜಪ್ತಿ ಪಂಚನಾಮೆ , ಸ್ವತ್ತುಗಳ ಪಟ್ಟಿ, ರಾಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷಿದಾರರ ಹೇಳಿಕೆಗಳು, 

ಲಂಚದ ಬೇಡಿಕೆಗೆ ಸಂಬಂಧಪಟ್ಟ ದಾಖಲೆಗಳು. 
ಪ್ರಸ್ತಾವನೆ : 

ಶ್ರೀಮತಿ ಜಿ. ಮಹದೇವಮ್ಮ , ಕ್ಷೇತ್ರ ಶಿಕ್ಷಣಾಧಿಕಾರಿ , ಟಿ. ನರಸೀಪುರ ತಾ . ಇವರ ವಿರುದ್ಧ ಗುನ್ನೆ ಸಂಖ್ಯೆ : 05 / 2011 ರಲ್ಲಿ ಪೊಲೀಸ್ 
ಇನ್ಸ್‌ಪೆಕ್ಟರ್‌, ಪೊಲೀಸ್ ವಿಭಾಗ , ಕರ್ನಾಟಕ ಲೋಕಾಯುಕ್ತ, ಮೈಸೂರು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರುವ ಪ್ರಕರಣದ ತನಿಖಾಧಿಕಾರಿಯ 
ಅಂತಿಮ ವರದಿಯ ನಕಲು ಮತ್ತು ತನಿಖಾ ದಾಖಲಾತಿಗಳನ್ನು ( ಮೇಲೆ ಓದಲಾದ -2 , 3) ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಪೊಲೀಸ್ 
ವಿಭಾಗ, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು, ಇವರು ತಮ್ಮ ಪತ್ರ ದಿನಾಂಕ: 05 -11 - 2011 ( ಮೇಲೆ ಓದಲಾದ - 1) ರೊಡನೆ ಕಳುಹಿಸುತ್ತಾ, 
ಅಪಾದಿತರನ್ನು ಘನ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಲಂಚ ನಿರೋಧಕ ಕಾಯ್ದೆ 1988 ರ ಕಲಂ 19 (1)( ಬಿ) ರ ಅನ್ವಯ 
ಮಂಜೂರಾತಿಗಾಗಿ ಸರ್ಕಾರವನ್ನು ಕೋರಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರಿಯಾದ ಸರ್ಕಾರವು ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ಇವರು ತಮ್ಮ ಪತ್ರ 
ಸಂಖ್ಯೆ : ಲೋಕ್/ ಐಎನ್‌ವಿ( ಜಿ) ಎಂ - 29 /ಸಿಆರ್ - 5 /2011, ಮೈಸೂರು, ದಿನಾಂಕ : 05 - 11 - 2011 ರೊಂದಿಗೆ ಕಳುಹಿಸಿಕೊಟ್ಟ ಈ ಕೆಳಕಂಡ 
ದಾಖಲಾತಿಗಳನ್ನು ಪರಿಶೀಲಿಸಿದೆ. 

1. ಶ್ರೀ ಎನ್. ಹನುಮಯ್ಯ ಬಿನ್ ನಂಜಯ್ಯ , 51 ವರ್ಷ , ಉಪ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢ ಶಾಲಾ 

ವಿಭಾಗ, ಟಿ . ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ. ಇವರ ಫಿರ್ಯಾದಿ ದಿನಾಂಕ: 07 - 05 - 2011 . 
2. ಪ್ರಥಮ ವರ್ತಮಾನ ವರದಿ, ಮೈಸೂರು ಲೋಕಾಯುಕ್ತ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ: 05/ 2011. 
3. ಪ್ರಾಯೋಗಿಕ ಪಂಚನಾಮೆ (ಎಂಪ್ರಸ್‌ಮೆಂಟ್‌ ಮಹಜರ್) ದಿನಾಂಕ: 07 - 05 - 2011. 
4. ಹಣ ಜಪ್ತಿ ಪಂಚನಾಮೆ ( ಟ್ರಾಪ್ ಮಹಜರ) ದಿನಾಂಕ: 07 - 05 - 2011 . 
5. ರಾಸಾಯನಿಕ ಪರೀಕ್ಷಕರ ವಿಶ್ಲೇಷಣಾ ವರದಿ ಪತ್ರ ನಂ . ಪಿಹೆಚ್‌ಐ/ಸಿಎಂಇ/ಎಲ್ಓಕೆ /24 /11 -12, ದಿನಾಂಕ: 21/ 05 /2011. 

6. ಕೃತ್ಯ ನಡೆದ ಸ್ಥಳದ ನಕಾಶೆ 
7) ಸಾಕ್ಷಿಗಳ ಹೇಳಿಕೆಗಳು: 
1. ಶ್ರೀ ಎನ್ . ಹನುಮಯ್ಯ , ಬಿನ್ ನಂಜಯ್ಯ , 51 ವರ್ಷ, ಉಪ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢ 

ಶಾಲಾ ವಿಭಾಗ, ಟಿ. ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ - ( ಫಿಲ್ಯಾದಿ) 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೪೯ 


2 . ಶ್ರೀಮತಿ ಜೆ. ಎಂ . ಜಯಲಕ್ಷ್ಮಿ ಕೋಂ ಜಗದೀಶ, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ಸಹಕಾರ ಸಂಘಗಳ ಉಪ 

ನಿಬಂಧಕರುಗಳ ಕಛೇರಿ, ಸಾರ್ವಜನಿಕ ಕಛೇರಿಗಳ ಕಟ್ಟಡ , ಮೋರ್ಟ್ ಮಹಲ್ಲಾ, ಮೈಸೂರು ಪಂಚ-1 
3. ಶ್ರೀ . ಎಂ . ಎನ್. ರಾಜಶೇಖರ ಮೂರ್ತಿ, ಬಿ ಲೇಟ್ ನಾಗರಾಜು, ಎಸ್. ಡಿ.ಎ . ಸಹಕಾರ ಸಂಘಗಳ ಉಪ ನಿಬಂಧಕರುಗಳ 
ಕಛೇರಿ, ಸಾರ್ವಜನಿಕ ಕಛೇರಿಗಳ ಕಟ್ಟಡ, ಪೋರ್ಟ್ ಮೊಹಲ್ಲಾ, ಮೈಸೂರು, ಪಂಚ- 2 

ಎ. ಎಸ್ . ಕೃಷ್ಣಮೂರ್ತಿ , ಪತ್ರಾಂಕಿತ ವ್ಯವಸ್ಥಾಪಕರು, ಬಿ. ಇ. ಓ.ರವರ ಕಛೇರಿ, ಟಿ. ನರಸೀಪುರ ತಾಲ್ಲೂಕು, ಟಿ ನರಸೀಪುರ. 
5. ಶ್ರೀ ಎಲ್. ಸಿದ್ದಪ್ಪ, ಡಿ.ಗ್ರೂಪ್ ನೌಕರ, ಬಿ. ಇ . ಓ . ರವರ ಕಛೇರಿ, ಟಿ . ನರಸೀಪುರ ತಾಲ್ಲೂಕು, ಟಿ. ನರಸೀಪುರ . 

ಶ್ರೀಮತಿ ಪಿ . ಲತಾ, ಕಿರಿಯ ಅಭಿಯಂತರರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಟಿ . 
ನರಸೀಪುರ ತಾಲ್ಲೂಕು ಟಿ. ನರಸೀಪುರ. 
ಕುಮಾರಿ ಎಸ್ , ಮಹಾಲಕ್ಷ್ಮಿ ಬಿನ್ ಲೇಟ್ ಎಂ . ಶಿವರುದ್ರಯ್ಯ 23 ವರ್ಷ, ಎಸ್. ಡಿ . ಎ . ಕ್ಷೇತ್ರ ಶಿಕ್ಷಣಾಧಿಕರಿಗಳ ಕಛೇರಿ, ಟಿ . 

ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ. 
8. ಶ್ರೀ ಹೆಚ್. ಎಂ . ಶಂಕರ ಬಿನ್ ಲೇಟ್ ಮರಿಸ್ವಾಮಿ , 40 ವರ್ಷ, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕರಿಗಳ ಕಛೇರಿ, ಟಿ. 

ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ. 
ಶ್ರೀಮತಿ ಎ . ಸಲೀನಾ ಕುಮಾರಿ , ಕೋಂ ಜೆ. ಡೆನಿಸನ್ ಚಂದ್ರಶೇಖರ್, 51 ವರ್ಷ, ಸಹ ಶಿಕ್ಷಕರು , ಸರ್ಕಾರಿ ಪ್ರೌಢ ಶಾಲೆ, ಮುಸುವಿನ 
ಕೊಪ್ಪಲು, ಟಿ . ನರಸೀಪುರ ತಾಲ್ಲೂಕು. 
ಶ್ರೀಮತಿ ಐಗ್ರೆಸ್ ಪ್ರೇಮಕುಮಾರಿ , ಕೋ ಟಿ. ಆಂಜನೇಯ, 42 ವರ್ಷ ಮುಖ್ಯ ಶಿಕ್ಷಕರು , ಸರ್ಕಾರಿ ಪ್ರೌಢ ಶಾಲೆ, ಚಿದರವಳ್ಳಿ , ಟಿ. 
ನರಸೀಪುರ ತಾಲ್ಲೂಕು. 
ಶ್ರೀ ಟಿ . ಜೆ. ಆನಂದ್ ಬಿನ್ ಎಸ್. ಜವರಯ್ಯ , 41 ವರ್ಷ , ಸಹಾಯಕ ನಿರ್ದೆಶಕರು, ಅಕ್ಷರ ದಾಸೋಹ ತಾಲ್ಲೂಕು ಪಂಚಾಯತಿ, 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, ಟಿ . ನರಸೀಪುರ ತಾಲ್ಲೂಕು. 
ಶ್ರೀ ಎಸ್. ಇ. ಡಿಸೋಜ, ಅಧೀಕ್ಷಕರು , ಮೈಸೂರು ವಿಭಾಗ, ಮೈಸೂರು. 

ಶ್ರೀ ಜಿ. ಗೋಪಾಲಕೃಷ್ಣ, ಪೊಲೀಸ್ ನಿರೀಕ್ಷಕರು ಮೈಸೂರು ಲೋಕಾಯುಕ್ತ ಠಾಣೆ, ಮೈಸೂರು. 
14 . ಶ್ರೀ ಎಂ . ಬಿ. ದಿಲೀಪ್, ಸಿ. ಪಿ.ಸಿ. ಮೈಸೂರು, ಲೋಕಾಯುಕ್ತ ಠಾಣೆ, ಮೈಸೂರು. 

ಶ್ರೀ ರೇವಣ್ಣ, ಸಿಹೆಚ್‌ಸಿ, ಮೈಸೂರು, ಲೋಕಾಯುಕ್ತ ಠಾಣೆ, ಮೈಸೂರು. 
ಶ್ರೀ ವೀರಭದ್ರ ಸ್ವಾಮಿ , ಸಿ. ಪಿ. ಸಿ. ಮೈಸೂರು, ಲೋಕಾಯುಕ್ತ ಠಾಣೆ, ಮೈಸೂರು. 
ಶ್ರೀ ಆರ್. ರಮೇಶ್, ಸಿ. ಪಿ .ಸಿ. ಮೈಸೂರು ಲೋಕಾಯುಕ್ತ ಠಾಣೆ, ಮೈಸೂರು. 
ಶ್ರೀಮತಿ ದಾಕ್ಷಾಯಿಣಿ, ಮ . ಪಿ. ಸಿ. ಮೈಸೂರು, ಲೋಕಾಯುಕ್ತ ಠಾಣೆ, ಮೈಸೂರು. 
ಶ್ರೀಮತಿ ಎಂ .ಕೆ. ಭಾರತಿ, ಮ .ಹೆಚ್. ಸಿ., ಮೈಸೂರು, ಲೋಕಾಯುಕ್ತ ಠಾಣೆ, ಮೈಸೂರು. 
ಶ್ರೀ ಎ . ವಿ . ಕೃಷ್ಣಮೂರ್ತಿ, ಸಿ. ಹೆಚ್. ಸಿ. ಮೈಸೂರು, ಲೋಕಾಯುಕ್ತ ಠಾಣೆ, ಮೈಸೂರು. 

ಶ್ರೀ ಎಲ್. ಸುರೇಶ್, ಎ . ಪಿ. ಸಿ. ಚಾಮರಾಜನಗರ ಲೋಕಾಯುಕ್ತ ಠಾಣೆ , ಮೈಸೂರು. 
22 . ಶ್ರೀ ಆನಂದರಾವ್ ಸಿಂಧ್ಯ, ಎ. ಪಿ.ಸಿ. ಮೈಸೂರು, ಲೋಕಾಯುಕ್ತ ಠಾಣೆ, ಮೈಸೂರು. 

- ಶ್ರೀ . ಎ . ಷಬೀರ್ ಅಹಮದ್, ಸಿ.ಪಿ.ಸಿ, ಮೈಸೂರು, ಲೋಕಾಯುಕ್ತ ಠಾಣೆ, ಮೈಸೂರು. 
- ಶ್ರೀ ಆರ್ . ಪಾಂಡುರಂಗ, ಸಿ. ಹೆಚ್.ಸಿ. ಮೈಸೂರು, ಲೋಕಾಯುಕ್ತ ಠಾಣೆ, ಮೈಸೂರು. 
ಶ್ರೀಮತಿ, ಅಮ್ಮಾಜಾನ್ , ಮ .ಹೆಚ್. ಸಿ, ಮೈಸೂರು, ಲೋಕಾಯುಕ್ತ ಠಾಣೆ, ಮೈಸೂರು. 
ಶ್ರೀ ಬಸವರಾಜು ಗೋವಿನ ಗಿಡದ್, ಸಹಾಯ ಕೆಮಿಕಲ್ ಎಕ್ಸಾಮಿನರ್ , ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್, ಬೆಂಗಳೂರು. 
ಶ್ರೀ ವಿಕ್ಟರ್ ಸೈಮನ್, ನೀರಿಕ್ಷಕರು, ಕರ್ನಾಟಕ ಲೋಕಾಯುಕ್ತ ಠಾಣೆ, ಮೈಸೂರು. 
ಲಂಚ ಕೇಳಲು ಆಧಾರವಾದ ಕಡತ:- ಫಿರ್ಯಾಧಿದಾರ ಶ್ರೀ ಎನ್. ಹನುಮಯ್ಯ , ಬಿನ್ ನಂಜಯ್ಯ , 51 ವರ್ಷ , ಉಪ 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢ ಶಾಲಾ ವಿಭಾಗ, ಟಿ. ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ, 
ಇವರಿಗೆ 2010 - 11ನೇ ಸಾಲಿನ ಕಛೇರಿ ನಿರ್ವಹಣಾ ಸಾದಿಲ್ವಾರು ವೆಚ್ಚಕ್ಕಾಗಿ ರೂ . 11 ,000/ - ಗಳನ್ನು ಉಪ ನಿರ್ದೇಶಕರ ಮುಖಾಂತರ 
ಸರ್ಕಾರದಿಂದ ಮಂಜೂರಾಗಿ ಹಣ ಬಿಡುಗಡೆಯಾಗಿರುತ್ತದೆ. ಆ ಹಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಿ . ಮಹದೇವಮ್ಮ 
ರವರು ರೂ . 2,000/- ಗಳನ್ನು ಲಂಚವಾಗಿ ಕೊಡಬೇಕೆಂದು ಒತ್ತಾಯ ಮಾಡಿರುತ್ತಾರೆ. ಸದರಿಯವರು ಹಲವಾರು ಬಾರಿ ಎಲ್ಲಾ 
ಮುಖ್ಯ ಶಿಕ್ಷಕರುಗಳು ರೂ . 2,000 ಕೊಟ್ಟಿರುತ್ತಾರೆ. ನೀವು ಮಾತ್ರ ಕೊಟ್ಟಿಲ್ಲ , ಕೊಡಿ ಎಂದು ಒತ್ತಾಯ ಮಾಡಿರುತ್ತಾರೆ . 
ಫಿರ್ಯಾದುದಾರರಿಗೆ ಲಂಚದ ಹಣ ಕೊಡಲು ಇಷ್ಟವಿಲ್ಲದ ಕಾರಣ ದಿನಾಂಕ: 26 - 04 - 2011ರಂದು ಮೈಸೂರು ಕರ್ನಾಟಕ 
ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು ನೀಡಿರುತ್ತಾರೆ. 
ಆಪಾದಿತರ ಸಮಜಾಯಿಷಿ ಹೇಳಿಕೆ ದಿನಾಂಕ: 07 -05 - 2011: - ದಿನಾಂಕ: 01 - 04 -2011 ರಿಂದ ಎಸ್ .ಎಸ್.ಎಲ್. ಸಿ. ಪರೀಕ್ಷೆಗಳು 
ಪ್ರಾರಂಭವಾಗಿದ್ದು, ಶ್ರೀ ಹನುಮಯ್ಯ , ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢ ಶಾಲೆ, ಟಿ . ನರಸೀಪುರ ರವರು ಕೂಡ ಜಾಗೃತ ದಳದಲ್ಲಿ 
ನನ್ನ ಜೊತೆ ಇದ್ದರು . ಅವರು ಸಂಬಳ ಆಗಿಲ್ಲ ತೊಂದರೆ ಇದೆ, ನನಗೆ ರೂ . 2,000/ - ಗಳು ಬೇಕೆಂದು ಸಾಲ ಕೇಳಿದರು. ಪ್ರಶ್ನೆ 


೧೧೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ - ೧ 


ಪತ್ರಿಕೆಗಳನ್ನು ವಿತರಣೆ ಮಾಡಿ ನನ್ನ ಕೊಠಡಿಗೆ ಬಂದು ಅವರಿಗೆ 2,000 ರೂ . ಗಳನ್ನು ನೀಡಲಾಯಿತು. ಹಣ ನೀಡುವಾಗ 
ಶ್ರೀ ಚಂದ್ರಪ್ರಕಾಶ್ , ಸ.ಶಿ., ಸ.ಹಿ . ಪ್ರಾ ಶಾಲೆ, ಹೆಗೂರು, “ ” ಶಾಲೆ , ಇವರೂ ಕೂಡ ಹಾಜರಿದ್ದರು. ಅವರ ಸಮುಖದಲ್ಲಿ 
ನೀಡಿರುತ್ತೇನೆ. ನಂತರ ಎಸ್.ಎಸ್.ಎಲ್. ಸಿ ಮೌಲ್ಯಮಾಪನಕ್ಕೆ ಹೊರಟುಹೋದರು. ಹಿಂದಿರುಗಿಬಂದ ನಂತರ ರೂ . 1,000 
ಕೊಟ್ಟಿದ್ದರು. ಮೌಲ್ಯಮಾಪನದ ಚೆಕ್‌ನ್ನು ಬ್ಯಾಂಕಿಗೆ ಹಾಕಿರುತ್ತೇನೆ. ಜಮಾ ಆದ ನಂತರ ಉಳಿದ ಹಣ ನೀಡುವುದಾಗಿ ತಿಳಿಸಿದರು. 
ದಿ : 07 - 05 -2011 ರಂದು ಫಿರ್ಯಾದುದಾರರು ಕಛೇರಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಹಣ ಕೇಳಿದಾಗ ನೀಡಿರುತ್ತಾರೆಂದು 

ಬರೆದುಕೊಟ್ಟಿರುತ್ತಾರೆ. 
ತನಿಖಾಧಿಕಾರಿಗಳಾದ ಶ್ರೀ ವಿಕ್ಟರ್ ಸೈಮನ್, ಪೊಲೀಸ್ ಇನ್ಸ್‌ಪೆಕ್ಟರ್‌, ಪೊಲೀಸ್ ವಿಭಾಗ, ಕರ್ನಾಟಕ ಲೋಕಾಯುಕ್ತ ಮೈಸೂರು ಇವರು 
ಶ್ರೀಮತಿ ಜಿ. ಮಹದೇವಮ್ಮ , ಕ್ಷೇತ್ರ ಶಿಕ್ಷಣಾಧಿಕಾರಿ , ಟಿ . ನರಸೀಪುರ ತಾ . ಇವರ ವಿರುದ್ದ ದಂಡಾರ್ಹ ಪ್ರಕರಣವನ್ನು ಕರ್ನಾಟಕ ಲೋಕಾಯುಕ್ತ 
ಪೊಲೀಸ್, ಮೈಸೂರು ಠಾಣೆಯಲ್ಲಿ ಮೊ . ಸಂಖ್ಯೆ: 05 /2011 ರಲ್ಲಿ ಲಂಚ ಪ್ರತಿಬಂಧಕ ಕಾಯ್ದೆ 1988ರ ಕಲಂ -7, 13(1)( ಡಿ) ಜೊತೆಯಲ್ಲಿ 13 (2) ರ 
ಅಡಿಯಲ್ಲಿ ದಾಖಲಿಸಿರುತ್ತಾರೆ. 

ಆಪಾದಿತರಾದ ಶ್ರೀಮತಿ ಜಿ. ಮಹದೇವಮ್ಮ ಕ್ಷೇತ್ರ ಶಿಕ್ಷಾಣಾಧಿಕಾರಿ, ಟಿ. ನರಸೀಪುರ ತಾ . ಇವರು ಫಿರ್ಯಾದಿದಾರ ಶ್ರೀ ಎನ್. ಹನುಮಯ್ಯ , 
ಬಿನ್ ನಂಜಯ್ಯ , 51 ವರ್ಷ ಉಪ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢ ಶಾಲಾ ವಿಭಾಗ ಟಿ . ನರಸೀಪುರ ತಾಲ್ಲೂಕು, 
ಮೈಸೂರು ಜಿಲ್ಲೆ. ಇವರಿಂದ 2010 -11ನೇ ಸಾಲಿನ ಕಛೇರಿ ನಿರ್ವಹಣಾ ಸಾದಿಲ್ವಾರು ವೆಚ್ಚಕ್ಕಾಗಿ ರೂ . 11 ,000 /- ಗಳನ್ನು ಉಪ ನಿರ್ದೇಶಕರ 
ಮುಖಾಂತರ ಸರ್ಕಾರದಿಂದ ಮಂಜೂರಾಗಿ ಹಣ ಬಿಡುಗಡೆಯಾಗಿರುತ್ತದೆ. ಆ ಹಣದಲ್ಲಿ ರೂ . 2,000 /- ಗಳನ್ನು ಲಂಚವಾಗಿ ಕೊಡಬೇಕೆಂದು ಒತ್ತಾಯ 
ಮಾಡಿರುತ್ತಾರೆ. ತಮ್ಮ ಸ್ವಂತಕ್ಕೆ ರೂ . 1,000/ -ಗಳನ್ನು ಲಂಚದ ಹಣ ನೀಡುವಂತೆ ಕೇಳಿ ಅಂದೇ ದಿನಾಂಕ: 07 - 05 -2011 ರಂದು ಸಂಜೆ 6 - 05 
ಗಂಟೆಯ ಸುಮಾರಿಗೆ ಟಿ. ನರಸೀಪುರ ತಾಲ್ಲೂಕು ಬಿ. ಇ.ಒ . ಕಛೇರಿಯಲಿ, ಆಪಾದಿತ ಅಧಿಕಾರಿಯು ನೆರಳು ಸಾಕ್ಷಿ ಪಂಚ ನಂ . ಶ್ರೀ ಎಂ .ಎನ್. 
ರಾಜಶೇಖರ್ ಮೂರ್ತಿ ಇವರು ನೋಡುತ್ತಿದ್ದಂತೆ ಫಿರ್ಯಾದಿದಾರ ಶ್ರೀ ಹನುಮಯ್ಯ ಇವರಿಂದ ಲಂಚದ ಹಣ ರೂ . 1,000/- ಗಳನ್ನು ಕೇಳಿ 
ಪಡೆಯುತ್ತಿದ್ದಾಗ ಸಿಕ್ಕಿಹಾಕಿಕೊಂಡಿರುತ್ತಾರೆ. ನೆರಳು ಸಾಕ್ಷಿಯು ಅಕ್ರಮ ಸಂಭಾವನೆಯ ಬೇಡಿಕೆ ಮತ್ತು ಪಡೆಯುವಿಕೆಗೆ ಸಂಬಂಧಿಸಿದಂತೆ ಫಿರ್ಯಾದಿ 
ಹಾಗೂ ಆಪಾದಿತ ಸರ್ಕಾರಿ ನೌಕರರ ನಡುವಿನ ವ್ಯವಹಾರವನ್ನು ಗಮನಿಸಿರುತ್ತಾರೆ. ಮತ್ತು ಸಂಭಾಷಣೆಯನ್ನು ಆಲಿಸಿರುತ್ತಾರೆ. ಅಕ್ರಮ 
ಸಂಭಾವನೆಯಾದ ರೂ . 1,000/ - ಗಳನ್ನು ಫಿರ್ಯಾದುದಾರರಿಂದ ಒತ್ತಾಯಿಸಿ ಶ್ರೀಮತಿ ಜಿ . ಮಹದೇವಮ್ಮ , ಕ್ಷೇತ್ರ ಶಿಕ್ಷಣಾಧಿಕಾರಿ , ಟಿ. ನರಸೀಪುರ ತಾ . 
ಇವರು ತಮ್ಮ ಕಛೇರಿಯಲ್ಲಿ ಲಂಚದ ಹಣವನ್ನು ಬಲಗೈಯಲ್ಲಿ ಪಡೆದುಕೊಂಡು ಅವರ ಟೇಬಲ್ ಮೇಲಿಟ್ಟಿದ್ದ ವ್ಯಾನಿಟಿ ಬ್ಯಾಗ್‌ನಲ್ಲಿ ಇಟ್ಟುಕೊಂಡಿದ್ದ 
ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. 

ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಲಂಚ ನಿರೋಧಕ ಕಾಯ್ದೆ 1988 ರ ಕಲಂ - 7 13(1)( ಡಿ) ಜೊತೆಗೆ ಓದಲಾದ 13( 2) ಅಡಿಯಲ್ಲಿ 
ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಮನವರಿಕೆಯಾಗಿದೆ. ಆದ್ದರಿಂದ ಇವರನ್ನು ಲಂಚ ನಿರೋಧಕ ಕಾಯ್ದೆ 1988ರ ಅನ್ವಯ 
ಕಲಂ - 7, 13(1)( ಡಿ ) ಜೊತೆಯಲ್ಲಿ ಓದಲಾದ 13( 2) ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು ಅವಶ್ಯ ಎಂದು ಸರ್ಕಾರ ಮನಗಂಡಿದೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತರನ್ನು ಕೆಲಸದಿಂದ ವಜಾ ಮಾಡುವ ಅಧಿಕಾರವನ್ನು ಹೊಂದಿದ್ದು , ಲಂಚ ನಿರೋಧಕ ಕಾಯ್ದೆ 
1988ರ ಕಲಂ -19(1) ( ಬಿ) ರ ಅಡಿ ಆಪಾದಿತ ನೌಕರರಾದ ಶ್ರೀಮತಿ ಜಿ. ಮಹದೇವಮ್ಮ , ಕ್ಷೇತ್ರ ಶಿಕ್ಷಣಾಧಿಕಾರಿ , ಟಿ . ನರಸೀಪುರ ತಾ . ಇವರನ್ನು ಕಲಂ - 7, 
13(1) ಡಿ ಜೊತೆಯಲ್ಲಿ ಓದಲಾದ 13( 2) ರ ಅಡಿಯಲ್ಲಿ ದಂಡಾರ್ಹ ಅಪರಾಧ ಎಸಗಿರುವುದರಿಂದ ಸದರಿಯವರನ್ನು ಕಲಂ - 19 (1)( ಬಿ) ರ ಅಡಿಯಲ್ಲಿ 
ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಸರ್ಕಾರದ ಮಂಜೂರಾತಿ ನೀಡಲು ತೀರ್ಮಾನಿಸಿದೆ. ಆದುದರಿಂದ ಈ ಕೆಳಕಂಡಂತೆ 
ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 19 ಡಿಜಿಓ 2011 , ಬೆಂಗಳೂರು, ದಿನಾಂಕ 07ನೇ ಮಾರ್ಚ್ -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಆರೋಪಿಯಾದ ಶ್ರೀಮತಿ ಜಿ. ಮಹದೇವಮ್ಮ , ಕ್ಷೇತ್ರ ಶಿಕ್ಷಣಾಧಿಕಾರಿ , ಟಿ . 
ನರಸೀಪುರ ತಾ . ಇವರನ್ನು ಲಂಚ ನಿರೋಧಕ ಕಾಯ್ದೆ 1988ರ ಕಲಂ - 7, 13(1) ( ಡಿ) ಜೊತೆಗೆ 13( 2 ) ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಎಸಗಿರುವುದು 
ದೃಢಪಟ್ಟಿರುವುದರಿಂದ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಗಗೊಳಿಸಲು ಸರ್ಕಾರ ಮಂಜೂರಾತಿಯನ್ನು ನೀಡಿ ಆದೇಶಿಸಿದೆ. 

ಮುಂದುವರೆದು, ಕರ್ನಾಟಕ ಸರ್ಕಾರದ ( ವ್ಯವಹಾರ) ನಿಯಮಾವಳಿ 1977ರ ನಿಯಮ 18ರ ಪ್ರಕಾರ ಸರ್ಕಾರದ ಪರವಾಗಿ ಅಥವಾ 
ಸರ್ಕಾರದಿಂದ ಹೊರಡಿಸಲಾಗುವ ಎಲ್ಲಾ ಆದೇಶಗಳನ್ನು ಅಥವಾ ಅಧಿಸೂಚನೆಗಳನ್ನು ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಹೆಸರಿನಲ್ಲಿ 
ಹೊರಡಿಸಬೇಕಿರುತ್ತದೆ. 

ಸದರಿ ನಿಯಮಾವಳಿಯ ನಿಯಮ -19 (1)( ಬಿ) ರ ಪ್ರಕಾರ ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಹೆಸರಿನಲ್ಲಿ ಹೊರಡಿಸಿರುವ ಆದೇಶಗಳು ಮತ್ತು 
ಅಧಿಸೂಚನೆಗಳು ಒಬ್ಬ ಅಧೀನ ಕಾರ್ಯದರ್ಶಿಯ ಸಹಿಯಿಂದ ಅಧಿಕೃತಗೊಳ್ಳಬೇಕು ಹಾಗೂ ಅಂತಹ ಸಹಿಯು ಅಂತಹ ಆದೇಶ ಅಥವಾ 
ಲೇಖನವನ್ನು ಸರಿಯಾಗಿ ಅಧಿಕೃತಗೊಳಿಸುತ್ತದೆ. 

ಆದ್ದರಿಂದ ಕರ್ನಾಟಕ ಸರ್ಕಾರದ ( ವ್ಯವಹಾರ) ನಿಯಮಾವಳಿಗಳು 1977ರ ಈ ಮೇಲ್ಕಂಡ ಆದೇಶವನ್ನು ಸರ್ಕಾರದ ಪರವಾಗಿ ಕಚೇರಿಯ 
ಮೊಹರು ಮತ್ತು ಸರ್ಕಾರದ ಅಧೀನ ಕಾರ್ಯದರ್ಶಿಯ ಸಹಿಯ ಅಡಿಯಲ್ಲಿ ದಿನಾಂಕ: 07 - 03 - 2012 ರಂದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ . ಬಿ. ಸಸಾಲಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 886 

ಶಿಕ್ಷಣ ಇಲಾಖೆ ( ಆಡಳಿತ ಮತ್ತು ಸಮಿತಿಗಳು) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 

೧೧೫೧ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಅತೀ ಕಡಿಮೆ ತೂಕವುಳ್ಳ ಮಕ್ಕಳಿಗೆ ಹಾಲು ಮತ್ತು ಮೊಟ್ಟೆಯನ್ನು ವಿತರಿಸಲು ಮಂಜೂರಾತಿ ನೀಡುವ ಕುರಿತು. 
ಉಲ್ಲೇಖ : ದಿನಾಂಕ: 23 - 01 -2012 ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರ ಏಕ ಕಡತ ಪ್ರಸ್ತಾವನೆ 

ಸಂಖ್ಯೆ: ಮಮಇ: ಸಶಿಯೋ : ಆಕಇವಿ : 19 - 11- 2012. 
ಪ್ರಸ್ತಾವನೆ : 

- ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಪ್ರತಿದಿನ 1 ರಿಂದ 3 ವರ್ಷದ ಮಕ್ಕಳಿಗೆ ಸಾಮಾನ್ಯವಾಗಿ 1220 ಕ್ಯಾಲೊರಿ, 22 ಗ್ರಾಂ 
ಪ್ರೋಟೀನ್, 4 ರಿಂದ 6 ವರ್ಷದ ಮಕ್ಕಳಿಗೆ 1720 ಕ್ಯಾಲೊರಿ, 29 ಗ್ರಾಂ ಪ್ರೋಟೀನ್ ಹಾಗೂ ಗರ್ಭಿಣಿ- ಬಾಣಂತಿಯರಿಗೆ 2366 ಕ್ಯಾಲೊರಿ 45 ಗ್ರಾಂ 
ಪ್ರೋಟೀನ್‌ನ್ನು ಸೇವಿಸಲು ಶಿಫಾರಸ್ಸು ಮಾಡಿರುತ್ತದೆ. ಪ್ರಸ್ತುತ 6 ತಿಂಗಳಿಂದ 3 ವರ್ಷದ 20,33,000 ಮಕ್ಕಳು, 3 ರಿಂದ 6 ವರ್ಷದ 17,37,000 
ಮಕ್ಕಳು , 4 ,84 ,000 ಗರ್ಭಿಣಿಯರು 4,65,000 ಬಾಣಂತಿಯರು, ಅಂಗನವಾಡಿ ಕಾರ್ಯಕರ್ತೆಯರು/ಸಹಾಯಕಿಯರು 1,23,000 ಪ್ರಾಯಪೂರ್ವ 
ಬಾಲಕಿಯರು 92 ,000 ಹೀಗೆ ಒಟ್ಟು 49 ,37,000 ಫಲಾನುಭವಿಗಳು ಅಂಗನವಾಡಿ ಕೇಂದ್ರಗಳ ಮೂಲಕ ಪೂರಕ ಪೌಷ್ಠಿಕ ಆಹಾರವನ್ನು 
ಪಡೆಯುತ್ತಿರುತ್ತಾರೆ. ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿ ತಿಂಗಳು 5 ವರ್ಷದೊಳಗಿನ ಮಕ್ಕಳ ತೂಕವನ್ನು ಮಾಡಿ 
ಬೆಳವಣಿಗೆ ಪುಸ್ತಕದಲ್ಲಿ ತೂಕ ನಮೂದಿಸುತ್ತಾರೆ. ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಕಂಡುಹಿಡಿದ ತೂಕದ ಆಧಾರದ ಮೇಲೆ ಮಕ್ಕಳ ಪೌಷ್ಠಿಕ 
ಮಟ್ಟವನ್ನು ಗುರುತಿಸಲಾಗುತ್ತಿದೆ. ಏಪ್ರಿಲ್ 2011 ರಿಂದ ಹೊಸ WHO ಬೆಳವಣಿಗೆ ಮಾನದಂಡದ ಪ್ರಕಾರ ಪೌಷ್ಠಿಕತೆಯ ಮಟ್ಟವನ್ನು 
ಗುರುತಿಸಲಾಗುತ್ತಿದೆ. ಅದರಂತೆ ರಾಜ್ಯದಲ್ಲಿ ಒಟ್ಟು 61,564 ಮಕ್ಕಳು ಅತೀ ಕಡಿಮೆ ತೂಕವುಳ್ಳವರಾಗಿರುತ್ತಾರೆ. 

ಮಕ್ಕಳಲ್ಲಿ ಆರೋಗ್ಯ ಹಾಗೂ ಪೌಷ್ಠಿಕತಾ ಮಟ್ಟವನ್ನು ಹೆಚ್ಚಿಸಲು ಮತ್ತು ಮಕ್ಕಳಲ್ಲಿ ಅಪೌಷ್ಠಿಕತೆ ಮತ್ತು ಶಿಶು ಮರಣದರ ಕಡಿಮೆಗೊಳಿಸಲು 
ರೂಪುರೇಷೆ ತಯಾರಿಸಲು, ವಿವಿಧ ಇಲಾಖಾ ಅಧಿಕಾರಿಗಳು ವಿಷಯ ತಜ್ಞರು, ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಇತ್ಯಾದಿಯವರನ್ನೊಳಗೊಂಡ 
ಸಮಿತಿಯನ್ನು ರಚಿಸಲಾಗಿರುತ್ತದೆ. ಸಮಿತಿಯು ನೀಡಿರುವ ಶಿಫಾರಸ್ಸುಗಳನ್ವಯ , ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕಿನಲ್ಲಿ ಅತೀ ಕಡಿಮೆ ತೂಕ 
ಹೊಂದಿದ ಮಕ್ಕಳಿಗೆ ಈಗ ನೀಡುತ್ತಿರುವ ಅಹಾರದ ಜೊತೆಗೆ ದಿನಾಂಕ: 07 - 11- 2011 ರಿಂದ 30 -12 - 2011 ರವರೆಗೆ ಉಚಿತವಾಗಿ ಪ್ರತಿದಿನ ಬೇಯಿಸಿದ 
ಮೊಟ್ಟೆ ಹಾಗೂ 200 ಎಂ .ಎಲ್ ಹಾಲನು KMF ಹಾಗೂ NECC ಸಂಸ್ಥೆಗಳ ಸಹಕಾರದೊಂದಿಗೆ ನೀಡಲಾಗಿದೆ. ಇದರಿಂದಾಗಿ ಮಕ್ಕಳ ತೂಕದಲ್ಲಿ 
100 ರಿಂದ 500 ಗ್ರಾಂ ಹೆಚ್ಚಳವಾಗಿರುತ್ತದೆ. 

ಪ್ರಸ್ತುತ, ರಾಜ್ಯದಲ್ಲಿರುವ 61.564 ಅತೀ ಕಡಿಮೆ ತೂಕವುಳ್ಳ ಮಕ್ಕಳಿಗೆ ಈಗಾಗಲೇ ಅಂಗನವಾಡಿ ಕೇಂದ್ರಗಳ ಮೂಲಕ ನೀಡುತ್ತಿರುವ ಪೂರಕ 
ಪೌಷ್ಟಿಕ ಆಹಾರದ ಜೊತೆಗೆ ವಾರದಲ್ಲಿ 4 ದಿನ ಮೊಟ್ಟೆ ಹಾಗೂ ಎರಡು ದಿನ 200ml ಹಾಲನ್ನು ವಿತರಿಸಲು ಉದ್ದೇಶಿಸಿದ್ದು, ಇದಕ್ಕೆ 2012 - 2013 ನೇ 
ಸಾಲಿನಲ್ಲಿ ರೂ . 9 ,23,46,000 / ಗಳ ಅನುದಾನ ಬೇಕಾಗಿದ್ದು , ಸದರಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ 
ಅಬಿವೃದ್ಧಿ ಇಲಾಖೆ ಕೋರಿರುತ್ತಾರೆ. ಈ ವೆಚ್ಚವನ್ನು ಬಾಲಸಂಜೀವಿನಿ ಯೋಜನೆಯಡಿ ಭರಿಸಲಾಗುವುದು ಎಂದು ತಿಳಿಸಿರುತ್ತಾರೆ . 

ಸರ್ಕಾರದ ಆದೇಶ ಸಂಖ್ಯೆ : ಮಮಇ 32 ಐಸಿಡಿ 2012 , ಬೆಂಗಳೂರು, ದಿನಾಂಕ 28 - 02 - 2012 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮಾರ್ಚ್ 2012ನೇ ಮಾಹೆಯಿಂದ ರಾಜ್ಯದಲ್ಲಿ ಅತೀ ಕಡಿಮೆ ತೂಕವುಳ್ಳ 
61564 ಮಕ್ಕಳಿಗೆ ಈಗಾಗಲೇ ಅಂಗನವಾಡಿ ಕೇಂದ್ರಗಳ ಮೂಲಕ ನೀಡುತ್ತಿರುವ ಪೂರಕ ಪೌಷ್ಠಿಕ ಆಹಾರದ ಜೊತೆಗೆ ವಾರದಲ್ಲಿ 4 ದಿನ ಮೊಟ್ಟೆಯನ್ನು 
ಮತ್ತು ಎರಡು ದಿನ 200ml ಹಾಲನ್ನು ಹಾಗೂ ಮೊಟ್ಟೆ ಉಪಯೋಗಿಸದ ಮಕ್ಕಳಿಗೆ ವಾರದಲ್ಲಿ 6 ದಿನ 200ml ಹಾಲನ್ನು ನೀಡಲು ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಿಗೆ ಮಂಜೂರಾತಿ ನೀಡಲಾಗಿದೆ. 

ಇದಕ್ಕೆ ತಗಲುವ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ- 2235 - 02 - 102 - 0 -30 (ಯೋಜನೆ) ರಡಿ ( ಬಾಲಸಂಜೀವಿನಿ ಯೋಜನೆಯಡಿ) ಭರಿಸತಕ್ಕದ್ದು. 

ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೆಶಕರುಗಳು ಸದರಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಕಟ್ಟುನಿಟ್ಟಾದ 
ಸೂಚನೆ / ನಿರ್ದೆಶನವನ್ನು ನೀಡಲು ನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಗೆ ಸೂಚಿಸಿದೆ. 
ಈ ಅದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 216 ವೆಚ್ಚ - 3:12, ದಿನಾಂಕ: 28 -02 - 2012 ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿಜಯಲಕ್ಷ್ಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 
ಪಿ . ಆರ್ . 887 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ :ಮಮಇ 85 ಪಿಹೆಚ್ ಪಿ 2012, ಬೆಂಗಳೂರು, ದಿನಾಂಕ:01 - 03 - 2012 
ದಿನಾಂಕ 25 - 07 - 2006ರ ಸರ್ಕಾರಿ ಆದೇಶ ಸಂಖ್ಯೆ : ಮಮಇ : 242:ಎಸ್‌ಜೆಡಿ:2006ರ ಆದೇಶ ಭಾಗದಲ್ಲಿ “ ಹಿರಿಯ ನಾಗರಿಕರಿಗಾಗಿ 
ಗುರುತಿನ ಚೀಟಿಯನ್ನು ಸಂಬಂಧಪಟ್ಟ ಜಿಲ್ಲೆಯ ಸಹಾಯಕ/ಉಪ ನಿರ್ದೇಶಕರು , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ಅಧಿಕೃತ ಸಹಿ 
ಮಾಡಿ ವಿತರಿಸಲು ಸರ್ಕಾರವು ಮಂಜೂರಾತಿ ನೀಡಿ ಆದೇಶಿಸಿದೆ.” ಎನ್ನುವ ಪದಗಳ ಬದಲಾಗಿ ಈ ಕೆಳಕಾಣಿಸಿರುವ ಪದಗಳನ್ನು ಸೇರಿಸಿ ತಿದ್ದಿ 
ಓದಿಕೊಳ್ಳತಕ್ಕದ್ದು . 

“ ಹಿರಿಯ ನಾಗರಿಕರಿಗಾಗಿ ಗುರುತಿನ ಚೀಟಿಯನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾ 
ಅಂಗವಿಕಲ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ 
ಸಬಲೀಕರಣ ಇಲಾಖೆ, ಇವರು ಅಧಿಕೃತ ಸಹಿ ಮಾಡಿ ವಿತರಿಸಲು ಸರ್ಕಾರವು 
ಮಂಜೂರಾತಿ ನೀಡಿ ಆದೇಶಿಸಿದೆ..” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 888 

ಬಿ.ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


೧೧೫೨ 


- 
ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ -೧ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ :ಸಿಆಸುಇ 116 ಸೇಲೋಯು 2011 , ಬೆಂಗಳೂರು, ದಿನಾಂಕ:06 - 03 - 2012 
ದಿನಾಂಕ 25 - 02 - 2012ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 116 :ಸೇಲೋಯು: 2011ರ ಆದೇಶದ 2ನೇ ಸಾಲಿನಲ್ಲಿ ಮತ್ತು ಕ್ರಮ ಸಂಖ್ಯೆ 
1ರ ಮೊದಲ ಸಾಲಿನಲ್ಲಿರುವ ದಿನಾಂಕ: 11 - 08 - 2011 ಎಂಬುದನ್ನು 18 - 08 - 2011 ಎಂದು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ.ನಾಗೇಶ್ ಪಾಟಕ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

(ಸೇವಾ ನಿಯಮಗಳು - 2 ) 


ಪಿ . ಆರ್ .889 


HORTICULTURE SECRETARIATE 
Sub :- " Scheme for Integrated Farming in Coconut for Productivity/ Improvement with Coconut Development Board 

Assistance ( 100 % CDB )" -Release of funds-reg . 
Read : 1) Government Order No .HCD 100 HPP 2011 Dt:28 - 07 - 2011 . 

2 ) CDB letter No.505/2006 -DEV (Karnataka) Dt:08 -12 -2011. 
3) CDB letter No. 597/ 2009 -Dev (Kar) Dt:14 -12-2011 . 
4) CDB letter No.597 / 2009 - Dev ( Kar ) Dt: 29 -12 -2011 . 
3 ) Letter of Director of Horticulture No .ತೋಣ/ತೋಬೆ/ಸತೋಅ- 2 / 03/ 2011 -12, 

Dt:21- 02 - 2012. 
PREAMBLE : 

Sanction had been accorded to release Coconut Development Board funds to the Director of Horticulture vide 
Government Order read at (1 ) above where in it was informed to obtain revalidation from Coconut Development Board for utilizing 
the unspent balance of Rs. 1,24 ,872 /-(2010 - 11). Coconut Development Board has agreed to utilize this fund during 2011 - 12 as per 
its letter read at ( 3) above . 

2. Coconut Development Board has released an amount of Rs. 31,250/- towards " Production & Distribution of 
hybrids/other local tall seedlings” for the year 2011 - 12 vide its letter read at (2 ) above and matching State share has been requested 
by the Director of Horticulture . 

3. Cocnut Development Board has released an amount of Rs . 3,50 ,000 /- towards “ Integrated farming in coconut holdings 
for productivity improvement-Laying out of demonstration plots” for the year 2011 - 12 vide its letter read at (4 ) above . 

4 . The Director of Horticulture has requested to release the funds released by Coconut Development Board together with 
matching State share as per his letter read at (5 ) above. 
5 . This has been examined and hence this Order. 

GOVERNMENT ORDER No.HCD 100 HPP 2011, BANGALORE, DATED :13-03- 2012 
Government sanction is hereby accorded to release an amount of Rs.5 , 37 ,372/- (Rupees Five Lakh Thirty Seven 
Thousand Three Hundred and Seventy Two only ) to the Director of Horticulture under the “ Scheme for Integrated Farming in Cocnut 
for Productivity / Improvement in the State” during 2011 -12 under the Head of Account 2401-00 -108 -2 -35 -100 ( Financial 
Assistance /Relief) towards Coconut Development Board share and State share as detailed below ; 

Amount Released (Rs. in lakhs ) 
Particulars 

CDB Share State Share Total 
Integrated farming in coconut holdings for | 3,50 ,000 

3, 50 , 000 
productivity improvement- laying out of 
demonstration plots 
2010 - 11 Revalidated amount 

1 ,24, 872 

1 , 24 ,872 
Production & Distribution of hybrids/other 1,31,250 31, 250 

62 ,500 
local tall seedlings 
TOTAL 

5,06 ,122 31, 250 

| 5 , 37 , 372 
2 . This order is issued with the concurrence by the Internal Financial Advisor, Agriculture and Horticulture Department vide 
Note: ತೋಇ 11 ಆ೦ಆಸ 2011 Dated :07-03-2012 

BY ORDER AND IN THE NAME OF THE GOVERNOR OF KARNATAKA 
P . R . 890 

B . C .PRAKASH 
Under Secretary to Government 

Horticulture Department 


No . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೫೩ 


ಇಂಧನ ಸಚಿವಾಲಯ 
ವಿಷಯ : ಮೆ : ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಲಿ., ರವರ ಕಬ್ಬಿನ ಸಿಪ್ಪೆಯಾಧಾರಿತ ಸಹ ವಿದ್ಯುತ್ ಘಟಕದ 

ಸಾಮರ್ಥ್ಯವನ್ನು ಹೆಚ್ಚಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರಿ ಪತ್ರ ಸಂಖ್ಯೆ : ಡಿಇ 26 ಎನ್‌ಸಿಇ 2002 ದಿನಾಂಕ: 27 - 03 - 2002. 

2) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ:ಕೆಆರ್‌ಇಡಿ/04 /ಎಫ್- 31/ ಐಎಸ್ಎಂಸಿಎಲ್ 2011-12 /4165 , ದಿನಾಂಕ:22 -10 -2011. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಮೆ : ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್., ಇವರಿಗೆ 15 ಮೆಗಾ ವ್ಯಾಟ್ (ಗ್ರಾಸ್) 
ಮತ್ತು 10 ಮೆಗಾ ವ್ಯಾಟ್ ( ಎಕ್ಸಪೋರೈಬಲ್) ಸಾಮರ್ಥ್ಯದ ಕಬ್ಬಿನ ಸಿಪ್ಪೆ ಆಧಾರಿತ ಸಹ- ವಿದ್ಯುತ್ ಘಟಕವನ್ನು ಬೆಳಗಾವಿ ಜಿಲ್ಲೆಯ, ಚಿಕ್ಕೋಡಿ 
ತಾಲ್ಲೂಕಿನ , ಬೆಡಕಿಹಾಳ್ ಗ್ರಾಮದಲ್ಲಿ ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು ಮೆ : ವೆಂಕಟೇಶ್ವರ ಪವರ್ ಪ್ರಾಜೆಕ್ ಲಿಮಿಟೆಡ್., ರವರಿಗೆ ನಿರಾಕ್ಷೇಪಣೆ ನೀಡಿರುವ ಮೇಲಿನ ಕಬ್ಬಿನ ಸಿಪ್ಪೆ ಆಧಾರಿತ ಸಹ - ವಿದ್ಯುತ್ 
ಘಟಕವು ದಿನಾಂಕ:03 - 11 - 2004ರಂದು ಕಾರ್ಯಾರಂಭಗೊಂಡಿರುತ್ತದೆ ಎಂದು ತಿಳಿಸಿರುತ್ತಾರೆ. ಹಾಗೂ ಈ ಘಟಕದ 15 ಮೆಗಾ ವ್ಯಾಟ್ ( ಗ್ರಾಸ್) 
ಮತ್ತು 10 ಮೆಗಾ ವ್ಯಾಟ್ ( ಎಕ್ಸ್‌ಪ್ಲೋರೈಬಲ್) ಸಾಮರ್ಥ್ಯವನ್ನು 30 ಮೆ . ವ್ಯಾ . ( ಗ್ರಾಸ್) ಮತ್ತು 20 ಮೆಗಾ ವ್ಯಾಟ್ ( ಎಕ್ಸಪೋರೈಬಲ್) ಸಾಮರ್ಥ್ಯಕ್ಕೆ 
ಹೆಚ್ಚಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ . 

ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 414 ಎನ್‌ಸಿಇ 2011 , ಬೆಂಗಳೂರು, ದಿನಾಂಕ: 29ನೇ ಫೆಬ್ರವರಿ 2012 

ಮೆ : ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್..ರವರಿಗೆ ಬೆಳಗಾವಿ ಜಿಲ್ಲೆಯ , ಚಿಕ್ಕೋಡಿ ತಾಲ್ಲೂಕಿನ, ಬೆಡಕಿಹಾಳ್ ಗ್ರಾಮದಲ್ಲಿ ಸ್ಥಾಪಿಸಲು 
ನಿರಾಕ್ಷೇಪಣೆ ನೀಡಿರುವ ಕಬ್ಬಿನ ಸಿಪ್ಪೆ ಆಧಾರಿತ ಸಹ -ವಿದ್ಯುತ್ ಘಟಕದ ಸಾಮರ್ಥ್ಯವನ್ನು 15 ಮೆಗಾ ವ್ಯಾಟ್ ( ಗ್ರಾಸ್ ) ಮತ್ತು 10 ಮೆಗಾ ವ್ಯಾಟ್ 
( ಎಕ್ಸಪೋರೈಬಲ್) ಸಾಮರ್ಥ್ಯದಿಂದ 30 ಮೆ . ವ್ಯಾ . ( ಗ್ರಾಸ್) ಮತ್ತು 20 ಮೆಗಾ ವ್ಯಾಟ್ ( ಎಕ್ಸಪೋರೈಬಲ್) ಸಾಮರ್ಥ್ಯಕ್ಕೆ ಹೆಚ್ಚಿಸಿ ಆದೇಶಿಸಿದೆ. 

ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಟು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಪತ್ರದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ .891 

ಸುರೇಶ್, ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


COMMERCE AND INDUSTRIES SECRETARIATE 
Sub :- Approval to the Project Proposal of M /s Kalawati Ispat & Power Pvt. Ltd ., to establish a “300 MW Gas Power 

Plant, 270 MW Thermal Power Plant, 2.5 Million MTPA Iron Ore Beneficiation , 1 . 80 Million MTPA 
Pelletisation , 0 .5 Million MTPA Mn Beneficiation , 0.21 Million MTPA DRI, Rolling Mill & Induction Furnace 

with 40 MW Captive Power Plant" at Janthli and Shiroor Villages , Mundargi Taluk , Gadag District. 
Read : 1) Government Order No. CI 196 SPI 2010 , Dated :02 -06 - 2010 . 

2) Proceedings of the 22nd State High Level Clearance Committee (SHLCC ) Meeting held on 24 -05 - 2010 . 
PREAMBLE : 

The project proposal of M /s Kalawati Ispat & Power Pvt., Ltd ., to establish a “ 300 MW Gas Power Plant, 270 MW Thermal 
Power Plant, 2 .5 Million MTPA Iron Ore Beneficiation , 1.80 Million MTPA Pelletisation , 0 .5 Million MTPA Manganese Beneficiation , 
0 .21 MTPA DRI, Rolling Mill & Induction Furnace with 40 MW Captive Power Plant" with an investment of Rs.2883. 28 crores in 580 
acres of land in Janthli and Shiroor Villages , Mundargi Taluk, Gadag District, was approved by the SHLCC at its 22nd meeting held 
on 24 -05 - 2010 . KIADB to acquire and allot land as SUC . Accordingly Government Order vide No.: CI/ 196 /SPI/ 2010 , dated :02 -06 
2010 , has been issued . 

The company in its letter dated : 26 -04 -2011 had informed that the project site identified earlier in Mundargi Taluk , Gadag 
District is not suitable due to problem in taking railway siding to the project site by crossing NH -63 . Now they have identified 
alternative land to an extent of 580 acres in the village limits of Harlapur of Gadag Taluk & District at various Sy .Nos as per the 
Annexure enclosed . Further, the company has sought sanction of 20 MW Power from 110 KV line till their Captive /Power Plant is 
commissioned . There is no change in the project cost and requirement of water. 

The SLAO , KIADB , Dharwad , vide letter dated: 10 -06 - 2011 had reported that the lands now identified by the Company 
are abutting National Highway -63 & Bellary -Hubli Railway line and suitable for the project. Further it is reported that the said lands 
are not having any irrigation facilities and only dry crops are being grown. 

KSPCB vide letter dated : 13- 06 - 2011 had opined that the above said project at the above loction can come up subject to 
obtaining Environmental Clearance from MOEF, GOI, and the Consent for establishment from KSPCB. They shall leave buffer zone 
of minimum 500 mtrs from the boundary of the unit to National Highway & Railway line. 


00338 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


XDR - O 


The subjectwas discussed in the 25th SHLCC meeting held on 14 -07 -2011. The Committee noted about over lapping of 
land identified by M /s Kalawati Ispat & Power Pvt. Ltd ., with other projects , the Committee felt that the proposalto be re -examined in 
detail by the Screening Committee and hence , the subject was deferred to Screening Committee . 

Now , the company vide their letter dated 04 -10 -2011 have informed that proposed railway siding from Haralapura Railway 
Station through Sy .Nos . 188 to 193 of Harlapura Village are overlapping with the land proposed by M /s Adhunik Metaliks Ltd ., 
identified for their project. The matter has been sorted out between the two companies by entering into MOU on 3- 10 - 2011. In 
Clause No.6 , it is agreed that land from Harlapura Railway Station and up to Plot No .193 to be purchased by KIPPL and Plot No. 195 
onwards and upto Halligudi Station will be purchased by AML. In Clause No .6 both have permitted the Right of Way of taking off 
railway siding subject to approval of concerned Railway Authority . The MOU entered by them is valid for a period of 3 years or till 
the construction of railway sidings by both parties or whichever is earlier. To this effect, M /s Adhunik Metaliks Ltd., has also given a 
similar letter and the representatives of both companies have affixed their signatures in the combined map . 

The subject was placed in the 26th SHLCC and change of location subject to MoU between M /s Adhunik Metaliks Ltd ., and 
M /s Kalawati Ispat & Power Pvt. Ltd ., is arrived at. 

Now M /s Kalawati ispat & Power Pvt . Ltd ., and M /s. Adhunik Metaliks Ltd., have submitted a registered MoU between 
them for the long term usage of the land for Railway Siding . The registered document is submitted to this office . 
Hence the following order. 

GOVERNMENT ORDER No.Cl 290 SPI 2011 , BANGALORE, DATED :07-03 -2012 
Government is pleased to approve the change of location for the proposal of M /s Kalawati Ispat & Power Pvt . Ltd., from 
Janthli and Shiroor Villages, Mundargi Taluk , Gadag District to Harlapura Village , Gadag Taluk & District with the conditions that the 
Company shall adhere to the norms of KSPCB and to obtain and furnish consents of the land owners (70 % ) to KIADB of the total 
extent of 580 acres of land to be acquired by KIADB for the project. The Committee also approved for sanction of 20 MW of initial 
power instead of 1 MW by ESCOM till their CPP starts . 

The Committee directed project proponents to commission railway siding as per their MOU dated 03 -10 -2011 and to 
enter into a long term agreement for Right ofWay to use railway siding . 

BY Order and in the name of the Governor of Karnataka 

JYOTHI R . J . 
P . R .892 

Desk Officer ( Technical Cell) 
Commerce & Industries Department 


COMMERCE AND INDUSTRIES SECRETARIATE 
Sub :- Approval to the Project Proposal of M /s Adhunik Metaliks Ltd ., to establish a “ 2 .2 MTPA Integrated Steel 

Plant” atHalligudi Village , Mundargi Taluk and Haralapura Village , Gadag Taluk & District. 
Read : 1) Proceedings of the 21st State High Level Clearance Committee ( SHLCC ) Meeting held on 29-03- 2010 . 

2 ) Government Order No . CI 177 SPI 2010 , Dated : 17 -02- 2010 . 

3) Proceedings of the 26th State High Level Clearance Committee ( SHLCC ) Meeting held on 09- 11 -2011. 
PREAMBLE : 

The project proposal of M /s Adhunik Metaliks Ltd ., to establish a “ 2 .2 MTPA Integrated Steel Plant and 220 MW Captive 
Power Plant” at Deosugur Village , Raichur Taluk and District, with an investment of Rs .5568 .40 cr., generating employment to about 
2187 persons, was approved by the SHLCC at its 219 meeting held on 29 -03 - 2010 . Land identified by the company at Deosugur 
Village , out of the land Bank identified by KIADB. Accordingly Government Order vide No:Cl 177 SPI 2010 , dated :17-05 - 2010, has 
been issued . 

The company in its letter dated :26 -07 - 2011 had stated that the project site are conomically un viable to establish the 
proposed integrated Steel Plant as these sites are away from mineral resources. Further , the company has sought approval for 
change of location to Halligudi and Haralapur Villages, Gadag District in 750 acres of land already identified by KIADB . 

The SLAO , KIADB , Dharwad , vide letter dated : 10 - 06 - 2011 had reported that the lands now identified by the Company 
are abutting National Highway – 63 & Bellary -Hubli Railway line and suitable for the project. Further it is reported that the said lands 
are not having any irrigation facilities and only dry crops are being grown. 

KSPCB vide letter dated : 13 -06 -2011 had opined that the above said project at the above location can come up subject to 
obtaining Environmental Clearance from MOEF , GOI, and Consent for establishment from KSPCB . They shall leave buffer zone of 
minimum 500 mtrs from the boundary of the unit to National Highway & Railway line. 

The subject was discussed in the 21st SHLCC meeting held on 29-03-2010 . The Committee noted about over lapping of 
land identified by M /s Adhunik Metaliks Ltd ., with other projects, the Committee felt that the proposal to be re -examined in detail by 
the Screening Committee and hence , the subject was deferred to Screening Committee . 

Now , M /s Kalawati Ispat Power & Pvt. Ltd ., have informed vide their letter dated 04 - 10 - 2011 that proposed railway siding 
from Haralapura Railway Station through Sy.Nos. 188 to 193 of Hralapura Village are overlapping with the land proposed by M /s 
Adhunik Metaliks Ltd., identified for their project. The matter has been sorted out between the two companies by entering into MOU 
on 3- 10 - 2011. In Clause No .6 , it is agreed that land from Harlapura Railway Station and up to Plot No . 193 to be purchased by 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೫೫ 


KIPPL and Plot No. 195 onwards and upto Halligudi Station will be purchased by AML. In Clause No .6 both have permitted the Right 
of Way for taking off railway siding subject to approval of concerned Railway Authority . The MOU entered by them is valid for a 
period of 3 years or till the construction of railway sidings by both parties or whichever is earlier . To this effect, M /s. Adhunik Metaliks 
Ltd., has also given a similar letter and the representatives ofboth companies have affixed their signatures in the combined map . 

The subject was placed in the 26th SHLCC for change of location and was approved subject to MoU between M /s. Adhunik 
Metaliks Ltd ., and M /s Kalawati Ispat & Power Pvt. Ltd ., is arrived at. 

Now M /s. Kalawati Ispat & Power Pvt. Ltd ., and M /s . Adhunik Metaliks Ltd ., have submitted a registered MoU between 
them for the long term usage of the land for Railway Siding . The registerd document is submitted to this office . 
Hence the following order. 

GOVERNMENT ORDER No. CI 177 SPI 2010 , BANGALORE , DATED :07 -03 - 2012 
Government is pleased to approve the change of location from Deosugur Village, Raichur Taluk & District to 750 acres at a 
various survey numbers in Halligudi & Haralapur villages, Gadag District; as per annexure enclosed to this Government Order; with 
the conditions that the Company shall bring at least 70 % consents from the land owners to KIADB for acquisition and adhere to the 
norms of KSPCB . The Committee also approved for deletion of 220 MW Captive Power Plant from the project. 

The Committee directed project proponents to commission railway siding as per their MOU dated 3 - 10 - 2011 and to 
enter into a long term agreement for Right ofWay to use railway siding. 

BY Order and in the name of the Governor of Karnataka 

JYOTHI R . J. 
P . R . 893 

Desk Officer (Technical Cell) 
Commerce & Industries Department 


ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : 2011- 12ನೇ ಸಾಲಿಗೆ ಕರ್ನಾಟಕ ಕಾನೂನು ಮತ್ತು ಸಂದೀಯ ಸುಧಾರಣಾ ಸಂಸ್ಥೆಗೆ ಸಹಾಯಾನುಧಾನ 

ಬಿಡುಗಡೆ ಮಾಡುವ ಬಗ್ಗೆ 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಲಾ 57 ಎಲ್‌ಎಎಂ 2011 , ದಿನಾಂಕ :07 - 04- 2011. 

2) ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 209 ಬಿಆರ್‌ಎಸ್ 2011 , ದಿನಾಂಕ:04 - 02 - 2012 ಆರ್ಥಿಕ 

ಇಲಾಖೆಯಿಂದ. 
3) ಸರ್ಕಾರದ ಆದೇಶ ಸಂಖ್ಯೆ: ಲಾ 12 ಎಲ್‌ಎಡಿ 2017, ದಿನಾಂಕ:02 - 05- 2011, 06 - 07 - 2011 , 

29 - 10 - 2011 ಮತ್ತು 16 - 02 - 2012 . 
4) ಪತ್ರ ಸಂಖ್ಯೆ:12/ಕಾಸಂಸು/ ಬಿ -1/2011 -12 /82 ದಿನಾಂಕ :06 - 02- 2012 ನಿರ್ದೇಶಕರು, ಕರ್ನಾಟಕ ಕಾನೂನು 

ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆರವರಿಂದ. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ 07 - 04 - 2011ರ ಆದೇಶದಲ್ಲಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಕ್ರಿಯಾ 
ಯೋಜನೆಗಳನ್ನು 2011 -12 ಸಾಲಿನಲ್ಲಿ ಮುಂದುವರಿಸಲು ಮಂಜೂರಾತಿ ನೀಡಲಾಗಿದೆ. 2011 - 12ನೇ ಸಾಲಿನಲ್ಲಿ ಕರ್ನಾಟಕ ಕಾನೂನು ಮತ್ತು 
ಸಂಸದೀಯ ವ್ಯವಹಾರಗಳ ಸಂಸ್ಥೆಗೆ 2014 - 00 - 800 - 5- 03 - 059ರ (ಯೋಜನೆ) ಲೆಕ್ಕ ಶೀರ್ಷಿಕೆಯಡಿಯಲ್ಲಿ ರೂ .45.00 ಲಕ್ಷಗಳ ಆಯವ್ಯಯ 
ಅವಕಾಶವನ್ನು ಕಲ್ಪಿಸಲಾಗಿದೆ, ಮತ್ತು ಮೇಲೆ (2) ರಲ್ಲಿ ಓದಲಾದ ದಿನಾಂಕ:04 - 02 - 2012ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಕಾನೂನು ಮತ್ತು 
ಸಂಸದೀಯ ಸುಧಾರಣಾ ಸಂಸ್ಥೆಗೆ ಸ್ಥಳಾವಕಾಶಕ್ಕೆ ಒದಗಿಸಿಕೊಳ್ಳುವ ವೆಚ್ಚಗಳಿಗೆ (To meet the expenditure towards infrastructure of 
the office of Karnataka Institute of Law and Parliamentary Reforms) ಹೆಚ್ಚುವರಿ ಅನುದಾನವಾಗಿ ರೂ .31.00 ಲಕ್ಷಗಳನ್ನು 
ಒದಗಿಸಲಾಗಿದೆ. ಉಲ್ಲೇಖಿತ (3) ರಲ್ಲಿ ಓದಲಾದ ದಿನಾಂಕ 02 - 05 - 2011 , 06 - 07 - 2011 ಮತ್ತು 29 - 10 -2011ರ ಆದೇಶಗಳಲ್ಲಿ ಕ್ರಮವಾಗಿ ಒಂದು 
ಎರಡು ಮತ್ತು ಮೂರನೇ ಕಂತಾಗಿ ತಲಾ ರೂ .11 .25 ಲಕ್ಷಗಳಂತೆ ಒಟ್ಟು ರೂ .33. 75 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿತ್ತು ಮತ್ತು ದಿನಾಂಕ 16 - 02 
2012 ಆದೇಶದಲ್ಲಿ ನಾಲ್ಕನೇ ಕಂತಾಗಿ ರೂ .31.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. ಪ್ರಸ್ತುತ ನಿರ್ದೇಶಕರು ಕರ್ನಾಟಕ ಕಾನೂನು ಮತ್ತು 
ಸಂಸದೀಯ ಸುಧಾರಣಾ ಸಂಸ್ಥೆ ಇವರು ಮೇಲೆ (4) ರಲ್ಲಿ ಓದಲಾದ ದಿನಾಂಕ 06 -02 -2012ರ ಪತ್ರದಲ್ಲಿ ಸಂಸ್ಥೆಯ ಸಿಬ್ಬಂದಿ ವೇತನ ಮತ್ತು 
ಆಡಳಿತಾತ್ಮಕ ವೆಚ್ಚಗಳಿಗಾಗಿ ತುರ್ತಾಗಿ ರೂ .11. 25 ಲಕ್ಷಗಳ ಐದನೇ ಕಮತಿನಲ್ಲಿ ಹಣ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಂ . ಲಾ . 12 ಎಲ್‌ಎಡಿ 2011 , ಬೆಂಗಳೂರು, ದಿನಾಂಕ: 06ನೇ ಮಾರ್ಚ್ 2012 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, 2011-12ನೇ ಸಾಲಿಗೆ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ 
ಸಿಬ್ಬಂದಿ ವೇತನ ಮತ್ತು ಆಡಳಿತಾತ್ಮಕ ವೆಚ್ಚಗಳಿಗಾಗಿ ಮತ್ತು ಇತರೆ ವೆಚ್ಚಗಳ ನಿರ್ವಹಣೆಗಳಿಗೆ ಐದನೇ ಕಂತಾಗಿ ರೂ .11. 25 ಲಕ್ಷಗಳು (ರೂಪಾಯಿ 
ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಸಹಾಯಾನುದಾನವನ್ನು ಈ ಕೆಳಕಂಡ ಷರತ್ತಿನೊಂದಿಗೆ ಬಿಡುಗಡೆ ಮಾಡಲು ಸರ್ಕಾರದ 
ಮಂಜೂರಾತಿ ನೀಡಲಾಗಿದೆ. 

1. ಸಂಸ್ಥೆಗೆ ನಿಗದಿಗೊಳಿಸಿರುವ ಕ್ರಿಯಾ ಯೋಜನೆ ಕಾರ್ಯಕ್ರಮಗಳಿಗೆ ಮಾತ್ರ ಬಳಸತಕ್ಕದ್ದು. 
2. ಆರ್ಥಿಕ ಇಲಾಖೆ ಆಗಿಂದಾಗ್ಗೆ ಹೊರಡಿಸಿರುವ ಮಿತವ್ಯಯ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು . 
3. ಬಿಡುಗಡೆ ಮಾಡಿರುವ ಹಣಕ್ಕೆ ನಿಗದಿತ ನಮೂನೆಯಲ್ಲಿ ಬಳಕೆ ಪ್ರಮಾಣ ಪತ್ರ ಒದಗಿಸುವುದು. 


೧೧೫೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ- ೧ 


ಆ ರೀತಿ ಬಿಡುಗಡೆ ಮಾಡುವ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ “ 2014 - 00 - 800 -5 - 03 ನ್ಯಾಯಾಂಗ ” ಇತರೆ ಪೂರ್ವಭಾವಿ ಸೌಕರ್ಯಗಳು - 
059 ಸಹಾಯನುದಾನ ( ಯೋಜನೆ)” ಇದರಡಿಯಲ್ಲಿ ಭರಿಸುವುದು. ಇದನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕಾಗಿ 
ನಿಯಮಾನುಸಾರ ಬಳಸತಕ್ಕದ್ದು. 

ಇದಕ್ಕೆ ಆರ್ಥಿಕ ಇಲಾಖೆಯವರ ಟಿಪ್ಪಣಿ ಸಂಖ್ಯೆ: ಆಇ 83 ವೆಚ್ಚ 10 / 2012 ದಿನಾಂಕ 02 - 03- 2012ರ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುಕ್ಕಿಣಿ ದಿವಾಕರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 
ಪಿ . ಆರ್ .894 

ಕಾನೂನು ನ್ಯಾಯ ಮತ್ತು ಮಾನವ 

ಹಕ್ಕುಗಳ ಇಲಾಖೆ 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ. ಹನುಮಂತರಾಯ, ಮಾಜಿ ಪೊಲೀಸ್ ಇನ್‌ಸೆಕ್ಟರ್ , ಗುಲ್ಬರ್ಗಾ , ಇವರು ಸರ್ಕಾರಕ್ಕೆ ಸಲ್ಲಿಸಿರುವ 

ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ , ಗುಲ್ಬರ್ಗಾ , ಇವರ ಆದೇಶ 

ಸಂಖ್ಯೆ : ಇವಿ / / ಈವ/2010 ( ಆ. ಪು . ಸಂ . 660 /ಈವ/2010 ದಿನಾಂಕ : 03 - 11 - 2010 . 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, 
ಇವರ ಆದೇಶ ಸಂಖ್ಯೆ : ಸಿಬಿ( 8) ii7 /2008 - 09 ದಿನಾಂಕ : 16 - 08 - 2011 . 
ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 08 - 09 - 2011 . 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಸಿಬಿ ( 8) 117/2008 - 09 ದಿನಾಂಕ : 20 - 01 - 2012 . 
ಪ್ರಸ್ತಾವನೆ : 

ಶ್ರೀ ಬಿ. ಹನುಮಂತರಾಯ , ಇವರು ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಬ್ ಇನ್‌ಸ್ಪೆಕ್ಟರ್‌, ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಅಕ್ರಮ ಸಂಭಾವನೆಗೆ ಒತ್ತಾಯಿಸಿ, ಸಿಬ್ಬಂದಿಯನ್ನು ಕಳುಹಿಸಿ ಹಣ ಪಡೆದು ಕರ್ತವ್ಯದಲ್ಲಿ ಅತೀವ 
ನಿರ್ಲಕ್ಷತನ ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇನ್ನೋರ್ವ ಸಿಬ್ಬಂದಿಯೊಂದಿಗೆ ಕರ್ನಾಟಕ ರಾಜ್ಯ ಪೊಲೀಸ್ 
( ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 6 ರೊಂದಿಗೆ 8 ರಡಿಯಲ್ಲಿ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸಿ , ಈ ಕೆಳಕಂಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 

“ಶ್ರೀ ಅನಂತರಾಜು ಬಿನ್ ಗುರಪ್ಪ ಚೌಲ್, ಶಿಕ್ಷಕರು, ಕರ್ನಾಟಕ ಪ್ರೌಢ ಶಾಲೆ, ಗುಲ್ಬರ್ಗಾ ಇವರು ಲಿಂಗಸುಗೂರಿನಲ್ಲಿ 
ಒಂದು ವೃದ್ಧಪ್ಯ ಶಾಲೆಯನ್ನು ನಡೆಸುತ್ತಿದ್ದು ಸರ್ಕಾರದಿಂದ ಈ ಸಂಬಂಧದಲ್ಲಿ ಹಣ ಮಂಜೂರು ಆಗುತ್ತಿದ್ದು, 
ಸರ್ಕಾರದಿಂದ ಮಂಜೂರಾದ ಹಣದ ದುರ್ಬಳಕೆಯಾದ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು 
ದಾಖಲಿಸಿದ್ದರ ಸಂಬಂಧ ಶ್ರೀ ಅನಂತರಾಜು ಬಿನ್ ಗುರಪ್ಪ ಚೌಲ್ ಇವರು ಮಾನ್ಯ ಉಚ್ಚ ನ್ಯಾಯಾಲಯದಿಂದ 
ನಿರೀಕ್ಷಣಾ ಜಾಮೀನ ಪಡೆದಿದ್ದರು ನೀವು ಸದರಿಯವರನ್ನು ನಿರೀಕ್ಷಣಾ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲು 
ರೂ . 52,000 - 00 ಅಕ್ರಮ ಸಂಭಾವನೆ ಕೊಡುವಂತೆ ಹೇಳಿ ಅದರಲ್ಲಿಯ ಮೊದಲನೇ ಕಂತಾಗಿ ರೂ . 25,000/ 
ಕೊಡುವಂತೆ ಒತ್ತಾಯಿಸಿ ಸದರಿ ಹಣವನ್ನು ಪಡೆಯಲು ಶ್ರೀ ವೀರಭದ್ರಪ್ಪ , ಸಿಪಿಸಿ - 24 , ಲಿಂಗಸುಗೂರು ಪೊಲೀಸ್ 
ಠಾಣೆ, ಇವರನ್ನು ಕಳುಹಿಸುವುದಾಗಿ ಹೇಳಿ ಸದರಿಯವರ ಕೈಯಲ್ಲಿ ಹಣಕೊಡುವಂತೆ ತಿಳಿಸಿ ಕರ್ತವ್ಯದಲ್ಲಿ ಅತೀವ 
ನಿರ್ಲಕ್ಷತನ ಹಾಗೂ ದುರ್ನಡತೆಯನ್ನು ಪ್ರದರ್ಶಿಸಿದ ಆರೋಪ. 

ನೀವು ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಪಿ.ಎಸ್. ಐ. ಅಂತಾ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾಂಕ : 
19 - 07 - 2007 ರಂದು ಲಿಂಗಸುಗೂರು ಸಹಾಯಕ ಆಯುಕ್ತರು ಶ್ರೀ ಅನಂತರಾಜು ತಂದೆ ಗುರಪ್ಪ ಚೌಲ್, ಇವರು 
ನಡೆಸುತ್ತಿದ್ದ ವೃದ್ದಾಶ್ರಮಕ್ಕೆ ಬೇಟಿ ನೀಡಿ ಆಶ್ರಮದ ಹಣ ದುರುಪಯೋಗವಾದ ಬಗ್ಗೆ ಲಿಂಗಸುಗೂರು ಪೊಲೀಸ್ 
ಠಾಣೆಯಲ್ಲಿ ದೂರನ್ನು ನೀಡಿದ್ದು , ಇದನ್ನು ಅರಿತ ಶ್ರೀ ಅನಂತರಾಜು ತಂದೆ ಗುರಪ್ಪ ಚೌಲ್ ಇವರು ಉಚ್ಚ 
ನ್ಯಾಯಾಲಯದಿಂದ ಜಾಮೀನನ್ನು ಪಡೆದು ಲಿಂಗಸುಗೂರು ಠಾಣೆಗೆ ಹಾಜರಾಗಿ ತಾನು ಪಡೆದ ಜಾಮೀನಿನ 
ಅನ್ವಯ ತನ್ನನ್ನು ಜಾಮೀನಿನ ಮೇಲೆ ಬಿಡಬೇಕೆಂದು ಕೋರಲಾಗಿ ಎ ಮಗನೆ ನೀನು ಸರ್ಕಾರದಿಂದ ಒಟ್ಟು ರೂ . 
3,64,133/- ಗಳನ್ನು ಪಡೆದಿರುವಿ ಇದಕ್ಕೆ ನೀನು 15 % ರಷ್ಟು ಅಂದಾಜು ರೂ . 52,000/ - ವನ್ನು ನನಗೆ ನೀಡಿದರೆ 
ಜಾಮೀನಿನ ಮೇಲೆ ಬಿಡುತ್ತೇನೆ. ಇಲ್ಲದಿದ್ದರೆ ನಿನ್ನ ಬಟ್ಟೆ ಬಿಚ್ಚಿ ಅರೆಸ್ಸು ಮಾಡುತ್ತೇನೆ ಎಂದು ಹೇಳಿ ಅಸಭ್ಯತನದಿಂದ 
ವರ್ತಿಸಿ ಸದರಿ ಮೊತ್ತದಲ್ಲಿಯ ಒಂದು ಕಂತು ರೂ . 25,000 /- ನ್ನು ಶ್ರೀ ವೀರಭದ್ರಪ್ಪ ಸಿಪಿಸಿಯವರ ಕೈಯಲ್ಲಿ 
ನೀಡುವಂತೆ ಒತ್ತಾಯಿಸಿ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತನ ಹಾಗೂ ಬೇಜವಾಬ್ದಾರಿತನದಿಂದ ವರ್ತಿಸಿ 
ಅಮಾಯಕರಿಗೆ ಅಕ್ರಮ ಸಂಭಾವನೆ ನೀಡುವಂತೆ ತೊಂದರೆ ನೀಡಿರುವಿರಿ ”. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೫೭ 


ಈ ಮೇಲ್ಕಂಡ ಆರೋಪದ ಮೇಲೆ ಜಂಟಿ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ 
ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಈಶಾನ್ಯ 
ವಲಯ , ಗುಲ್ಬರ್ಗಾ , ಇವರು ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ : 03 -11 -10ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ 
ವಜಾಗೊಳಿಸಲಾಗಿದೆ. ದಿನಾಂಕ : 19 - 10 - 2007 ರಿಂದ 12 - 02 - 2008ರವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಮಹಾ ನಿರ್ದೆಶಕರು 
ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ : 16 - 08 - 2011ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 

ರ ವಾದಾಂಶಗಳನ್ನು , ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ,. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಅತೀವ ನಿರ್ಲಕ್ಷತನ ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ 
ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 99 ಹೊಸಿಅ 2011 ಬೆಂಗಳೂರು, ದಿನಾಂಕ : 03. 03. 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಿ. ಹನುಮಂತರಾಯ , ಮಾಜಿ ಪೊಲೀಸ್ ಇನ್‌ಸ್ಪೆಕ್ಟರ್, ಗುಲ್ಬರ್ಗಾ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 895 

- ಟಿ.ಎನ್. ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


ಒಟ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಗೋಪಾಲ್ ಎಸ್. ಸಿ. ಪಿ . ಸಿ - 1467, ದೊಡ್ಡಪೇಟೆ ಪೊಲೀಸ್ ಠಾಣೆ, ಶಿವಮೊಗ್ಗ, ಇವರು ಸರ್ಕಾರಕ್ಕೆ 

ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಶಿವಮೊಗ್ಗ ಜಿಲ್ಲೆ, ಇವರ ಆದೇಶ ಸಂಖ್ಯೆ : 

ಸಿಬ್ಬಂದಿ (5 )/ ಶಿಕ್ಷೆ / 18 /2009 ( ಓ. ಬಿ . ಸಂಖ್ಯೆ : 52 /2010 -11) ದಿನಾಂಕ : 02 - 02 - 2011 . 
2, ಮೇಲನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕಕರು, ಪೂರ್ವವಲಯ, ದಾವಣಗೆರೆ, ಇವರ 

ಆದೇಶ ಸಂಖ್ಯೆ : 14/ ಅಪೀಲು/ ಸಿಬ್ಬಂದಿ - 2/2011 - 12 ( ಓ . ಬಿ. ಸಂಖ್ಯೆ : 46/2011 -12 ) ದಿನಾಂಕ : 

15 - 06 - 2011 . 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 06 -10 - 2011 . 
4, ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು( 2) / 47 /2011 - 12, ದಿನಾಂಕ : 04 - 01- 2012 . 
ಪ್ರಸ್ತಾವನೆ : 

ಶ್ರೀ ಎಸ್. ಗೋಪಾಲ, ಇವರು ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ , ಮತ್ತು ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ದ 
ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು , 1965ರ ನಿಯಮ 7 ರಡಿಯಲ್ಲಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 
ದೋಷಾರೋಪಣೆ : 

“ ಸಿಪಿಸಿ 1467 , ಶ್ರೀ ಗೋಪಾಲ್ ಎಸ್. ಭದ್ರಾವತಿ ಗ್ರಾಮಾಂತರ ಠಾಣೆ ಆದ ನೀವು ಭದ್ರಾವತಿ ಗ್ರಾಮಾಂತರ ವೃತ್ತ 
ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆ ನಡೆಯಲು ಅವಕಾಶ ಮಾಡಿಕೊಟ್ಟು ಗುನ್ನೆ ನಂ : 165 / 09 ಕಲಂ : 304( ಎ) 
ಐ . ಪಿ. ಸಿ. ಸಹಿತ 3,4 ಎಕ್ಸ್‌ಪ್ಲೋಸಿವ್ ಸಬ್‌ಸ್ಪಾನ್ಸ್ ಆಕ್ಟ್ 1908 ಪ್ರಕರಣ ದಾಖಲಾಗಲು ಕಾರಣರಾಗಿ ತೀವ್ರ 

ನಿರ್ಲಕ್ಷತೆ ಮತ್ತು ಬೇಜವಾಬ್ದಾರಿತನ ಪ್ರದರ್ಶಿಸಿ ಕರ್ತವ್ಯಲೋಪ ಎಸಗಿದ ಬಗ್ಗೆ ”. 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ 
ಅಧೀಕ್ಷಕರು , ಶಿವಮೊಗ್ಗ ಜಿಲ್ಲೆ, ಇವರು ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ : 02 - 02 - 2011ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ 
ವಾರ್ಷಿಕ ವೇತನ ಬಡ್ತಿಯನ್ನು ತದನಂತರದ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ 6 ತಿಂಗಳ ಕಾಲ ಮುಂದೂಡಲಾಗಿದೆ. 
ದಿನಾಂಕ : 15 - 08 -2009 ರಿಂದ 04 - 09 - 2009ರ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ . 

- ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ಪೂರ್ವ ವಲಯ , ದಾವಣಗೆರೆ, ಇವರು ಮೇಲೆ ಕ್ರಮ ಸಂಖ್ಯೆ : ( 2)ರಲ್ಲಿ ಓದಲಾದ ದಿನಾಂಕ : 15 - 06 -2011ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 


೧೧೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬, ೨೦೧೨ 


ಭಾಗ- ೧ 


ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ . ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ.. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ತೀವ್ರ ನಿರ್ಲಕ್ಷತೆ ಮತ್ತು 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ . ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 107 ಪೊಸಿಅ 2011 ಬೆಂಗಳೂರು, ದಿನಾಂಕ : 03.03.2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಗೋಪಾಲ್ ಎಸ್. ಸಿ. ಪಿ . ಸಿ - 1467, ದೊಡ್ಡಪೇಟೆ ಪೊಲೀಸ್ ಠಾಣೆ, ಶಿವಮೊಗ್ಗ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 896 

- ಟಿ.ಎನ್. ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು) 


. 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಂ .ಎಸ್. ಈಶ್ವರಯ್ಯ , ಪಿ.ಸಿ.-513 , 7ನೇ ಪಡೆ, ಕೆ.ಎಸ್. ಆರ್.ಪಿ., ಮಂಗಳೂರು, ಇವರು ಸರ್ಕಾರಕ್ಕೆ 

ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಕಮಾ 

1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಕಮಾಂಡೆಂಟ್ , 4ನೇ ಪಡೆ, ಕೆ. ಎಸ್. ಆರ್. ಪಿ . ಬೆಂಗಳೂರು ನಗರ , ಇವರ 

ಆದೇಶ ಸಂಖ್ಯೆ : ಡಿಇ - 31 /2008 - 09 ( ಓ . ಬಿ . ಸಂಖ್ಯೆ : 8 /2010 - 11 ) ದಿನಾಂಕ : 06 - 05 - 2010 . 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್‌ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಕೆ.ಎಸ್ . ಆರ್. ಪಿ . 
ಬೆಂಗಳೂರು, ಇವರ ಆದೇಶ ಸಂಖ್ಯೆ : ಅಪೀಲು/ 03 /2010 - 11 ದಿನಾಂಕ : 6 - 10 - 2010. 
ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 03 -10 - 2011. 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಆಪೀಲು( 2)/ 46 /2011 - 12 , ದಿನಾಂಕ : 29 -12 -2011. 
ಪ್ರಸ್ತಾವನೆ : 

ಶ್ರೀ ಎಸ್ . ಎಂ . ಈಶ್ವರಯ್ಯ , ಪೊಲೀಸ್ ಕಾನ್ಸ್‌ಟೇಬಲ್, 4ನೇ ಪಡೆ, ಕೆ.ಎಸ್.ಆರ್. ಪಿ., ಇವರು ( ಇನ್ನು ಮುಂದೆ ಅರ್ಜಿದಾರರೆಂದು 
ಕರೆಯಲ್ಪಡುವ) ಘೋರ ದುರ್ನಡತೆ ಎಸಗಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು , 1965ರ 
ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 

1. ಪೇದೆ 99 ಎಂ .ಎಸ್ . ಈಶ್ವರಯ್ಯ , ಸಿ ದಳ, 4ನೇ ಪಡೆ, ಕೆ.ಎಸ್. ಆರ್ . ಪಿ , ಆದ ನೀವು ಹಲಸೂರು ಗೇಟ್ 

ಮಹಿಳಾ ಪೊಲೀಸ್ ಠಾಣೆ, ಗುನ್ನೆ ಸಂಖ್ಯೆ : 08/2009 ಕಲಂ 498( ಎ) ಭಾ . ದ. ಸಂ . ಸೆಕ್ಷನ್ 3 ಮತ್ತು 4 
ಡಿ. ಪಿ . ಆಕ್, ಪ್ರಕರಣದಲ್ಲಿ ಭಾಗಿಯಾಗಿ ದಸಗಿರಿ ಕಮಕೋಳಗಾಗಿ ಶಿಸು ಇಲಾಖೆಗೆ ಸಲ್ಲದ ಘೋರ 

ದುರ್ನಡತೆಯ ಕೃತ್ಯವನ್ನೆಸಗಿರುತ್ತೀರೆಂಬ ಆರೋಪವನ್ನು ನಿಮ್ಮ ಮೇಲೆ ಹೊರಿಸಲಾಗಿದೆ. 
2 . ನೀವು ನಿಮ್ಮ ಸಹೋದರ (ತಮ್ಮ ) ಮಾಹಾಲಿಂಗಯ್ಯರವರ ಪತ್ನಿ ಶ್ರೀಮತಿ ಮಮತಾರವರಿಗೆ ವರದಕ್ಷಿಣೆಗೆ 

ಸಂಬಂಧಿಸಿದಂತೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿದ ಕೃತ್ಯದಲ್ಲಿ ಭಾಗೀದಾರರಾಗಿ ಶಿಸ್ತು ಇಲಾಖೆಯಲ್ಲಿನ 
ನಿಬಂಧನಾತ್ಮಕ ನಿಯಮಗಳನ್ನು ಗಾಳಿಗೆ ತೂರಿ, ಕೆ. ಸಿ. ಎಸ್. ( ನಡತೆ) ನಿಯಮಗಳು 1966ರ ನಿಯಮ 3 
ಮತ್ತು 4 ರಲ್ಲಿನ ನಿಬಂಧನೆಗಳನ್ನು ಉಲ್ಲಂಘಿಸಿ ಸರಕಾರಿ ನೌಕರನಿಗೆ ಸಲ್ಲದ ದುರ್ವತ್ರನೆಯ ಆರೋಪವನ್ನು 

ಎಸಗಿರುತ್ತೀರಿ”. 
ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ಯಾಧಿಕಾರಿ ಹಾಗೂ ಜಿಲ್ಲಾ ಕಮಾಂಡೆಂಟ್, 4ನೇ ಪಡೆ, ಕೆ.ಎಸ್.ಆರ್. ಪಿ.. 

ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ : 06 - 05 - 2010ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ 
ವಜಾಗೊಳಿಸಲಾಗಿದೆ, ದಿನಾಂಕ : 24 - 02 - 2009 ರಿಂದ 04 - 03 - 2010ರವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಿ, ಈ 
ಅವಧಿಯಲ್ಲಿ ಪಡೆದ ವೇತನ ಭತ್ಯೆಗಳನ್ನು ಜೀವನಾಂಶ ಭತ್ಯೆಗೆ ಸೀಮಿತಗೊಳಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡೆಪ್ಯೂಟಿ ಇನ್‌ಸ್ಪೆಕ್ಟರ್ 
ಜನರಲ್ ಆಫ್ ಪೊಲೀಸ್, ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ : 06 -10 - 2010ರ ಆದೇಶದಲ್ಲಿ ಶಿಸ್ತು ಪ್ರಾಧಿಕಾರದ 
ದಂಡನಾದೇಶವನ್ನು ಮಾರ್ಪಡಿಸಿ ಅರ್ಜಿದಾರರನ್ನು ಸೇವೆಗೆ ಪುನರ್ ನೇಮಕ ಮಾಡಿ, ಇವರ ವೇತನವನ್ನು ಪೊಲೀಸ್ ಕಾನ್ಸ್‌ಟೇಬಲ್ ಹುದ್ದೆಯ ಕನಿಷ್ಠ 
ಮೂಲ ವೇತನಕ್ಕೆ 5 ವರ್ಷಗಳ ಕಾಲ ಇಳಿಸಲಾಗಿದೆ. ತದನಂತರ ಸೇವೆಯಿಂದ ವಜಾಗೊಳಿಸಿದ ಆದೇಶದ ದಿನಾಂಕದಂದು ಪಡೆಯುತ್ತಿದ್ದ ವೇತನಕ್ಕೆ 
ನಿಗಧಿಪಡಿಸುವಂತೆ ಹಾಗೂ ಸೇವೆಯಿಂದ ಹೊರಗುಳಿದ ಅವಧಿಯನ್ನು dies -non ಎಂದು ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ 
ಪರಿಗಣಿಸಲಾಗಿದೆ . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೫೯ 


- ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ, ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , 
ಘೋರ ದುರ್ನಡತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 108 ಪೊಸಿಅ 2011 ಬೆಂಗಳೂರು, ದಿನಾಂಕ : 03.03.2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ .ಎಸ್. ಈಶ್ವರಯ್ಯ , ಪಿ. ಸಿ.- 513 , 7ನೇ ಪಡೆ, ಕೆ.ಎಸ್.ಆರ್.ಪಿ ., ಮಂಗಳೂರು, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್. 897 

ಟಿ.ಎನ್ . ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 

ಗ್ರಂಥಾಲಯ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರದ ಸಚಿವಾಲಯದ ಗ್ರಂಥಾಲಯಕ್ಕೆ 2012 -13ನೇ ಸಾಲಿಗೆ ನಿಯತಕಾಲಿಕೆ/ ದಿನಪತ್ರಿಕೆಗಳನ್ನು 

ತರಸಿಕೊಳ್ಳುವ ಬಗ್ಗೆ. 
ಓದಲಾಗಿದೆ : ಟೆಂಡರ್ ಪ್ರಕಟಣೆ ಸಂಖ್ಯೆ : ಸಿಆಸುಇ 01 ಸಗ್ರನಿ 2012 , ದಿನಾಂಕ : 24 - 01 - 2012 . 
ಪ್ರಸ್ತಾವನೆ : 

ಓದಲಾಗಿರುವ ಟೆಂಡರ್ ಪ್ರಕಟಣೆಯನ್ನು ದಿನಾಂಕ : 31- 01 - 2012ರ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಅನುಭವಸ್ಥೆ 
ಸರಬರಾಜುದಾರರಿಂದ ಸಚಿವಾಲಯ ಗ್ರಂಥಾಲಯಕ್ಕೆ 2012 -2013ನೇ ಸಾಲಿಗೆ ನಿಯತಕಾಲಿಕೆ /ದಿನಪತ್ರಿಕೆಗಳನ್ನು ಸರಬರಾಜು ಮಾಡಲು ದರ 
ಪಟ್ಟಿಗಳನ್ನು ಆಹ್ವಾನಿಸಲಾಗಿತ್ತು. ಈ ಟೆಂಡರ್ ಪ್ರಕಟಣೆಗೆ ನಾಲ್ಕು ಗುತ್ತಿಗೆದಾರರಾದ 1) ಮೆ : ಲೋಹಿತ್ ಎಂಟರ್‌ಪ್ರೈಸಸ್, ರಾಜರಾಜೇಶ್ವರಿನಗರ, 
ಬೆಂಗಳೂರು 2) ಮೆ : ಲತಾ ಎಂಟರ್‌ಪ್ರೈಸಸ್, ಅಬ್ಬಾಯಪ್ಪ ಲೇಔಟ್, ಬೆಂಗಳೂರು 3) ಮೆ : ಶಶಾಂಕ ನ್ಯೂಸ್ ಏಜೆನ್ಸಿ , ಮುನೇಶ್ವರ ಬ್ಲಾಕ್ , 
ಬೆಂಗಳೂರು ಮತ್ತು 4) ಮೆ : ಲಿಖಿತಾ ಎಂಟರ್‌ಪ್ರೈಸಸ್, ಶಾಂತಿನಗರ , ಬೆಂಗಳೂರು, ಇವರುಗಳು ಸರ್ಕಾರಕ್ಕೆ ಟೆಂಡರನ್ನು ಸಲ್ಲಿಸಿರುತ್ತಾರೆ. ಈ ನಾಲ್ಕು 
ಗುತ್ತಿಗೆದಾರರ ಪೈಕಿ M/s Lohit Enterprises, No. 40A, BEML Stage Extn, Gattigere Layout, Rajarajeshwari Nagar, Bangalore-98, 
ಇವರು ಸರ್ಕಾರಕ್ಕೆ ಅತಿ ಹೆಚ್ಚಿನ ರಿಯಾಯಿತಿ ದರವನ್ನು (1.55 %) ನೀಡುವಂತೆಯೂ ಮತ್ತು ರೂಪಾಯಿಗಳು ಐವತ್ತು ಸಾವಿರ ಮೊತ್ತದ ಹಣವನ್ನು 
ಬ್ಯಾಂಕ್ ಗ್ಯಾರಂಟಿ ರೂಪದಲ್ಲಿ ನೀಡಲು ಒಪ್ಪಿರುತ್ತಾರೆ. ಆದ್ದರಿಂದ ಇವರನ್ನು ಯಶಸ್ವಿ ಟೆಂಡರ್‌ದಾರರೆಂದು ಸರ್ಕಾರ ಪರಿಗಣಿಸಿದೆ ಮತ್ತು ದಿನಾಂಕ : 
01- 04 - 2012 ರಿಂದ 31 -03- 2013ರ ಅವಧಿಗೆ ಸಚಿವಾಲಯ ಗ್ರಂಥಾಲಯಕ್ಕೆ ಈ ಆದೇಶಕ್ಕೆ ಲಗತ್ತಿಸಲಾದ ತಃಖ್ಯೆಯಲ್ಲಿ ನಮೂದಿಸಲಾದ 
ನಿಯತಕಾಲಿಕೆ/ ದಿನಪತ್ರಿಕೆಗಳನ್ನು ಸರಬರಾಜು ಮಾಡಲು ಅನುಮತಿಯನ್ನು ನೀಡಲು ನಿರ್ಧರಿಸಿ, ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 01 ಸಗ್ರನಿ 2012, ಬೆಂಗಳೂರು ದಿನಾಂಕ : 06.03.2012 . 
ಸಚಿವಾಲಯ ಗ್ರಂಥಾಲಯಕ್ಕೆ ದಿನಾಂಕ : 01 - 04 - 2012 ರಿಂದ 31 -03 - 2013ರ ಅವಧಿಗೆ ನಿಯತಕಾಲಿಕೆ/ ದಿನಪತ್ರಿಕೆಗಳ 
ಸರಬರಾಜುದಾರರಾದ M/s Lohit Enterprises, No. 40A, BEML 3rd Stage Extn , Gattigere Layout, Rajarajeshwari Nagar, Bangalore - 98 , 
ಇವರಿಗೆ ಈ ಕೆಳಕಂಡ ಷರತ್ತುಗಳೊಂದಿಗೆ ಮುಂಗಡವಾಗಿ ಹಣ ಪಾವತಿ ಮಾಡಿ ಇದಕ್ಕೆ ಲಗತ್ತಿಸಿರುವ ತಃಖ್ಯೆಯಲ್ಲಿ ನಮೂದಿಸಿದಂತೆ 
ನಿಯತಕಾಲಿಕೆ/ ದಿನಪತ್ರಿಕೆಗಳನ್ನು ತರಸಿಕೊಳ್ಳಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. ನಿಯತಕಾಲಿಕೆ/ ದಿನಪತ್ರಿಕೆಗಳ ಖರೀದಿಗಾಗಿ ತಗಲುವ ವೆಚ್ಚವನ್ನು 
ಸಚಿವಾಲಯದ ಲೆಕ್ಕ ಶೀರ್ಷಿಕೆ “2052 - 00 - 090 - 0 - 01- 051 ಸಾಮಾನ್ಯ ವೆಚ್ಚಗಳು ” ರ ಅಡಿಯಲ್ಲಿ ಭರಿಸತಕ್ಕದ್ದು. 
ಷರತ್ತುಗಳು : 
1. ಸರಬರಾಜುದಾರರ ಪ್ರತಿ ಮೂರು ತಿಂಗಳಿಗೊಮ್ಮೆ ಮುಂಗಡ ಹಣವನ್ನು ಕ್ರೈಮ್ ಮಾಡುವುದು. 

ಸರಬರಾಜುದಾರರು ನಿಯತಕಾಲಿಕೆ / ದಿನಪತ್ರಿಕೆಗಳ ಮುಖ ಬೆಲೆಯ ಶೇಖಡ 1. 55 % ರಿಯಾಯಿತಿಯನ್ನು ಸರ್ಕಾರಕ್ಕೆ ಬಿಟ್ಟುಕೊಡುವುದು . 
3. ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗಾಗಿ ರೂ . 50,000 / - (ರೂಪಾಯಿಗಳು ಐವತ್ತು ಸಾವಿರ ಮಾತುಗಳ 

ಮೊತ್ತದ ಬ್ಯಾಂಕ್ ಗ್ಯಾರಂಟಿಯನ್ನು ಸರ್ಕಾರಕ್ಕೆ ನೀಡುವುದು. 
4. ನಿಯತಕಾಲಿಕೆಗಳನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ದಿನವೇ ಸರಬರಾಜು ಮಾಡತಕ್ಕದ್ದು. ಇಲ್ಲವಾದಲ್ಲಿ ಗ್ರಂಥಾಲಯದಿಂದಲೇ 

ಅವುಗಳನ್ನು ಮಾರುಕಟ್ಟೆಯಿಂದ ಖರೀದಿಸಲಾಗುವುದು ಹಾಗೂ ಅದಕ್ಕೆ ತಗಲುವ ವೆಚ್ಚವನ್ನು ಗುತ್ತಿಗೆದಾರರು ನೀಡಬೇಕಾಗಿರುತ್ತದೆ . 
5. ನಿಯತಕಾಲಿಕೆ/ದಿನಪತ್ರಿಕೆಗಳನ್ನು ಸಕಾಲದಲ್ಲಿ ಸರಬರಾಜು ಮಾಡಲು ವಿಫಲವಾದಲ್ಲಿ, ಒಂದು ನೋಟೀಸನ್ನು ನೀಡಿದ ನಂತರ ಗುತ್ತಿಗೆಯನ್ನು 

ರದ್ದು ಮಾಡಲಾಗುವುದು ಹಾಗೂ ನಷ್ಟವಾದ ಮೊತ್ತವನ್ನು ಬ್ಯಾಂಕ್ ಗ್ಯಾರಂಟಿಯಿಂದ ವಸೂಲು ಮಾಡಲಾಗುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 96 ದಿನಾಂಕ : 10 - 07 - 1996 ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅನಂತ್ ಎನ್ ಕಾಸ್ಕರ್ 
ಮುಖ್ಯ ಗ್ರಂಥಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಚಿವಾಲಯ ಗ್ರಂಥಾಲಯ 


2. 


೧೧೬೦ 


1 . 


|N]m 


|-| 


| 


| 


*L೧]0 


7. 


9 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 

ಭಾಗ- ೧ 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 01 ಸಗ್ರನಿ 2012, ದಿನಾಂಕ : 06 - 03- 2012ಕ್ಕೆ ಸಂಬಂಧಿಸಿದ 

ತಖೆ:-1 
ಸಚಿವಾಲಯ ಗ್ರಂಥಾಲಯಕ್ಕೆ ದಿನಾಂಕ : 01 - 04 - 2012 ರಿಂದ 31 - 03 - 2013 ರವರೆಗೆ ಸರಬರಾಜು ಮಾಡಬೇಕಾಗಿರುವ 

ನಿಯತಕಾಲಿಕೆ ಹಾಗೂ ದಿನಪತ್ರಿಕೆಗಳ ವಿವರ 
ಕ್ರ . ಸಂ . ನಿಯತಕಾಲಿಕೆಗಳ ಹೆಸರು 

ಪ್ರತಿಗಳ ಸಂಖ್ಯೆ 
AdMag 

12 
Alive 
ಬಾಲಮಂಗಳ 

| 4 
ಬಾಲಮಿತ್ರ | 

4 . 
ಭಾನುವಾರ 

| 4 
Business India 

2 
| Business World 

| 2 
CHIP Intelligent Computing 

Career 
10 . CapitalMarket 

2 . 
11 . ಚಂಪಕ 

2 . 
12. Champak (Eng ) 
13 . ಚಂದಮಾಮ 

Chandamama (Eng) 
15 . Cine Blitz 
16 . Civil Services Chronicle 

Competitions Success Review 

Digit 
19. Employment News 
20. Femina 
21 , Filmfare 
22 . Frontline 
23 . General Knowledge Today 

ಗೃಹಶೋಭ 
25 . Health & Nutrition 

ಹಾಯ್ ಬೆಂಗಳೂರು 
27. Indian Management 
28 . India Today 
29 . Inside Outside 
30 . ಕರ್ಮವೀರ 


14, 


|o|-|-|-|-|-|-|-|-|-|-|-|-|-|-|-|-| 


17, 
18, 


| 


24. 


|o|| 


26 . 


|o| 


|o|p| 


( 31, 


32 . 
33 . 


ಕಸೂರಿ 
ಲಂಕೇಶ್ ಪತ್ರಿಕೆ 
ಲಂಕೇಶ್ ( ಗೌರಿ) 


34 . 


ಮಂಗಳ 


35 . 


( 36 . 


ಮಯೂರ 
Outlook 
ಪ್ರಿಯಾಂಕ 
Readers Digest 
| ರೂಪತಾರ 


o|-|-|o|p|-|| 


37 . 


38 . 


39 . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೬೧ 


40 . 
41 . 


42. 


43. 
44 . 


Savvy 
Screen 
Society 
Sports Star 
Star Dust 
Star Teller 
ಸುಧಾ 
ಸ್ಪರ್ಧಾ ಚೈತ್ರ 


45 . 


46 . 


47 . 


ಸರ್ಧಾ ಸೂರ್ತಿ 


48. 
49. 
50 . 
51 . 
52 . 
53 . 


ಸ್ಪರ್ಧಾ ವಿಜೇತ 
ಸ್ಪರ್ಧಾ ಜಗತ್ತು 
ಸಂಜೀವಿನಿ 


ತರಂಗ 


54, 


ತುಂತುರು 
The Week 
Tinkle 


55 . 


56 . 


ತುಷಾರ 


57. 


58. 
| 59 . 


Wisdom 
Woman s Era 
| Ananda Vikatan ( Tamil) 
Swaathi (Telugu ) 


60 . 


ಕ್ರ. ಸಂ . 


ಪ್ರತಿಗಳ ಸಂಖ್ಯೆ 

8 
10 | 


|N]ಅ]+೧ON| 


8, 
9 . 
10 . 
11 . 
12 . 
13. 
14 , 
15 . 
16 , 
17 . 
18 . 
19 . 


ತಖೆ:- 2 
ದಿನಪತ್ರಿಕೆಗಳ ವಿವರ 

ದಿನಪತ್ರಿಕೆ ಹೆಸರು 
ಉದಯವಾಣಿ 
ಕನ್ನಡ ಪ್ರಭ 
ಪ್ರಜಾವಾಣಿ 
ವಿಜಯ ಕರ್ನಾಟಕ 
ಸಂಜೆ ವಾಣಿ 
ಸಂಯುಕ್ತ ಕರ್ನಾಟಕ 

ಹೊಸ ದಿಗಂತ 
| Bangalore Mirror 
| Business Line 
| Business Standard 
Deccan Chronicle 
Deccan Herald 
DNA 
| Economic Times 

Financial Express 
| Mint 
New Indian Express 
Times of India 
The Hindu 


ಪಿ .ಆರ್. 898 


೧೧೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬, ೨೦೧೨ 


ಭಾಗ- ೧ 


ಸಹಕಾರ ಸಚಿವಾಲಯ 
ವಿಷಯ : ಸಿರಗುಪ್ಪ , ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ನಡೆದಿರುವ ಅವ್ಯವಹಾರಗಳಿಗೆ ಕಾರಣರಾದ ಅಧಿಕಾರಿ ಮತ್ತು 

ನೌಕರರ ವಿರುದ್ಧ ಶಿಸ್ತು ಕ್ರಮ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ನಿರ್ದೆಶಕರು, ಕೃಷಿ ಮಾರಾಟ ಇಲಾಖೆ ರವರ ಪತ್ರ ಸಂಖ್ಯೆ : ಕೃಮಾಇ/ 271/ ಸಿಬ್ಬಂದಿ -1( ಬಿ)/ 2007 ದಿನಾಂಕ 

: 20 -10 - 2011 . 
2. ಸರ್ಕಾರದ ಆದೇಶ ಸಂಖ್ಯೆ : ಸಇ 140 ಮಾಇಸೇ 2008 ದಿನಾಂಕ : 14 - 07 - 2008. 
3 , ಇಲಾಖಾ ವಿಚಾರಣಾಧಿಕಾರಿಗಳ ವರದಿ ದಿನಾಂಕ : 14 - 12 - 2009 . 
4. ಸರ್ಕಾರದ 2ನೇ ಕಾರಣ ಕೇಳುವ ನೋಟೀಸು ಸಂಖ್ಯೆ : ಸಇ 140 ಮಾಇಸೇ (1 ರಿಂದ 10) 2008 

ದಿನಾಂಕ : 09 - 02 - 2010 ಮತ್ತು ಅಧಿಕಾರಿ ನೌಕರರ ಲಿಖಿತ ಸಮಜಾಯಿಷಿ ಹೇಳಿಕೆಗಳು. 
5. ಸರ್ಕಾರದ ಆದೇಶ ಸಂಖ್ಯೆ : ಸಇ 140 ಮಾಇಸೇ 2008 ( ಭಾಗ) ದಿನಾಂಕ : 28 - 01 - 2011. 
6 . 

ನಿರ್ದೆಶಕರು, ಕೃಷಿ ಮಾರಾಟ ಇಲಾಖೆ ಇವರ ಪತ್ರ ಸಂಖ್ಯೆ : ಕೃಮಾಇ/271 / ಸಿಬ್ಬಂದಿ- 1( ಬಿ) 2007 

ದಿನಾಂಕ : 20 -10 - 2001. 

7. ಸರ್ಕಾರದ ಆದೇಶ ಸಂಖ್ಯೆ : ಸಇ 140 ಮಾಇಸೇ ( 2) 2008, ದಿನಾಂಕ : - 02 - 2012 . 
ಪ್ರಸ್ತಾವನೆ : 

ಸಿರಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವ್ಯಾಪ್ತಿಯಲ್ಲಿ ಭತ್ತ ಮತ್ತು ಅಕ್ಕಿ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವ್ಯಾಪಾರ ವ್ಯವಹಾರದಲ್ಲಿ 
ಸಾಗಾಣಿಕೆ, ಪರ್ಮಿಟ್ ಪುಸ್ತಕಗಳ ದುರ್ಬಳಕೆ, ಮಾರುಕಟ್ಟೆ ಶುಲ್ಕ ವಸೂಲಿ ಮಾಡಲು ಕ್ರಮ ಕೈಗೊಳ್ಳದೇ ಇರುವುದು, ಪರ್ಮಿಟ್ ಲೆಕ್ಕ ಪುಸ್ತಕಗಳನ್ನು 
ಆಡಿಟ್ ತಪಾಸಣೆಗೆ ಒದಗಿಸದೇ ಇರುವುದು ಮುಂತಾದ ಅವ್ಯವಹಾರಗಳಿಂದಾಗಿ 2003 - 04 ರಿಂದ 2006 - 07ನೇ ಸಾಲಿನವರೆಗೆ ಸಮಿತಿಗೆ ಆರ್ಥಿಕ 
ನಷ್ಟ ಉಂಟು ಮಾಡಿರುವುದಾಗಿ ವಿಶೇಷ ಲೆಕ್ಕಪರಿಶೋಧಕರು, ಕೃಷಿ ಮಾರಾಟ ಇಲಾಖೆ, ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ , ಇವರು ಸಲ್ಲಿಸಿದ 
ಲೆಕ್ಕಪರಿಶೋಧನಾ ವರದಿಯಲ್ಲಿ ಸಿರಗುಪ್ಪ , ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿದ ಈ ಕೆಳಕಂಡ ಅಧಿಕಾರಿ ಮತ್ತು ನೌಕರರು 
ಕಾರಣರಾಗಿರುವುದರಿಂದ ಸದರಿ ಅಧಿಕಾರಿ / ನೌಕರರ ವಿರುದ್ದ ಜಂಟಿ ಇಲಾಖಾ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿಗಳನ್ನು ನೇಮಿಸುವಂತೆ ಕೋರಿ 
ನಿರ್ದೆಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ರವರು ಮೇಲೆ (1) ರಲ್ಲಿ ಓದಲಾದ ತಮ್ಮ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದರು. 


ಕ್ರಸಂ. ಅಧಿಕಾರಿ / ನೌಕರರ ಹೆಸರು 

ಶಿರಗುಪ್ಪ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿದ ಹುದ್ದೆ 
ಶ್ರೀಯುತರು 
ಆರ್ . ತಿಪ್ಪೇಸ್ವಾಮಿ 

ಕಾರ್ಯದರ್ಶಿ 
ಎಲ್, ಅಮರೇಶ್ 

ಸಹಾಯಕ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿ 
ಪಿ . ಟಿ . ವಿರೂಪಾಕ್ಷಪ್ಪ 

ಕಾರ್ಯದರ್ಶಿ 
ಎಸ್ . ಮಲ್ಲಿಕಾರ್ಜುನ 

ಪ್ರಥಮ ದರ್ಜೆ ಸಹಾಯಕ ಮತ್ತು ಸಹಾಯಕ ಕಾರ್ಯದರ್ಶಿ 
ಮುತ್ತಣ್ಣ 

ಲೆಕ್ಕಿಗರು 
ಮುರ್ತುಜಾಸಾಬ್ 

ಲೆಕ್ಕಿಗರು ದರ್ಜೆ - 2 
| ಬಿ. ಲಕ್ಷ್ಮೀನಾರಾಯಣ 

ಆಂತರಿಕ ಲೆಕ್ಕ ಪರಿಶೋಧಕರು 
ಕೆ. ಮನೋಹರ 

ಆಂತರಿಕ ಲೆಕ್ಕ ಪರಿಶೋಧಕರು 
ಶಾಮಣ್ಣ 

ಮಾರಾಟ ಸಹಾಯಕರು 
ಶ್ರೀಮಂತ ಏಡ್ಡಿ 

ಮಾರಾಟ ಸಹಾಯಕರು 
ವಲೀಭಾಷಾ 

ಮಾರಾಟ ಸಹಾಯಕರು 
12 | ಹೆಚ್ . ಪ್ರತಾಪ್ ಗೌಡ 

ದ್ವಿತೀಯ ದರ್ಜೆ ಸಹಾಯಕರು 
ಮೇಲೆ ( 2) ರಲ್ಲಿ ಓದಲಾದ ಆದೇಶದಲ್ಲಿ ಸಿರಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 2003 - 04 ರಿಂದ 2006 -07ನೇ ಸಾಲಿನ ಲೆಕ್ಕ 
ಪರಿಶೋಧನಾ ವರದಿಯಲ್ಲಿ ಸಮಿತಿಗೆ ಆರ್ಥಿಕ ನಷ್ಟ ಉಂಟಾಗಲು ಕಾರಣರಾದ ಮೇಲಿನ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಕರ್ನಾಟಕ 
ನಾಗರೀಕ ಸೇವಾ ( ಸಿ.ಸಿ. ಎ.) ನಿಯಮಾವಳಿಗಳು ನಿಯಮ 1957ರ ನಿಯಮ 13ರ ಅನ್ವಯ ವಿಚಾರಣಾಧಿಕಾರಿಯಾಗಿ ಶ್ರೀ ಕೆ.ಎನ್. ನಾಗೇಂದ್ರ 
ಕುಮಾರ್‌ ನಿವೃತ್ತ ಜಿಲ್ಲಾ ಸೆಷನ್ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು ನೇಮಿಸಲಾಗಿತ್ತು . 

ಮೇಲೆ ( 3)ರಲ್ಲಿ ಓದಲಾದ ಪತ್ರದಲ್ಲಿ ವಿಚಾರಣಾಧಿಕಾರಿಗಳು ಪ್ರಕರಣದ ವಿಚಾರಣೆಯನ್ನು ಪೂರ್ಣಗೊಳಿಸಿ ವಿಚಾರಣಾ ವರದಿಯನ್ನು 
ದಿನಾಂಕ : 14 -12 - 2009 ರಂದು ಸರ್ಕಾರಕ್ಕೆ ಸಲ್ಲಿಸಿದ್ದು ವಿಚಾರಣಾ ವರದಿಯಲ್ಲಿ ಮೇಲ್ಕಂಡ ಆರೋಪಿತ ಅಧಿಕಾರಿ / ನೌಕರರ ಪೈಕಿ ಕ್ರಮ ಸಂಖ್ಯೆ : 2 
ಮತ್ತು 3 ರಲ್ಲಿರುವ ಶ್ರೀ ಎಲ್. ಅಮರೇಶ್ ಮತ್ತು ಶ್ರೀ ಪಿ . ಟಿ . ವಿರೂಪಾಕ್ಷಪ್ಪ ಇವರುಗಳ ವಿರುದ್ದ ಮಾಡಲಾದ ಆರೋಪಗಳು 
ಸಾಬೀತಾಗಿರುವುದಿಲ್ಲವೆಂದು ಮತ್ತು ಉಳಿದಂತೆ ಕ್ರಮ ಸಂಖ್ಯೆ 1, 4 ರಿಂದ 12 ವರೆಗಿನ ಅಧಿಕಾರಿ / ನೌಕರರ ವಿರುದ್ಧ ಆರೋಪಗಳು 
ರುಜುವಾತಾಗಿರುವುದಾಗಿ ವಿಚಾರಣಾ ವರದಿಯಲ್ಲಿ ವರದಿ ಮಾಡಿರುತ್ತಾರೆ. 

ವಿಚಾರಣಾ ವರದಿಯಲ್ಲಿ ಆರೋಪಗಳು ರುಜುವಾತಾಗಿರುವ ಅಧಿಕಾರಿ/ ನೌಕರರಿಗೆ 2ನೇ ಕಾರಣ ಕೇಳುವ ನೋಟೀಸಿನೊಂದಿಗೆ ಇಲಾಖಾ 
ವಿಚಾರಣೆಯ ಅಂತಿಮ ವರದಿಯ ಯಥಾ ಪ್ರತಿಯನ್ನು ಕಳುಹಿಸಿ ಅವರ ಲಿಖಿತ ಪ್ರತಿಪಾದನಾ ಹೇಳಿಕೆಯನ್ನು ನೀಡುವಂತೆ ಮೇಲೆ ( 4) ರಲ್ಲಿ ಓದಲಾದ 
ನೋಟೀಸಿನಲ್ಲಿ ಸೂಚಿಸಲಾಗಿತ್ತು. ಅದರಂತೆ ಎಲ್ಲಾ ಆರೋಪಿತ ಅಧಿಕಾರಿ / ನೌಕರರು ತಮ್ಮ ಲಿಖಿತ ಪ್ರತಿಪಾದನಾ ಹೇಳಿಕೆಯನ್ನು ಸಲ್ಲಿಸಿ , ವಿಚಾರಣಾ 
ಪ್ರಾಧಿಕಾರವು ನೀಡಿರುವ ವರದಿಯನ್ನು ಒಪ್ಪಬಾರದಾಗಿ ವಿವರಿಸುತ್ತಾ ಆರೋಪಗಳಿಂದ ಮುಕ್ತಗೊಳಿಸುವಂತೆ ಕೋರಿರುತ್ತಾರೆ . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೩ 


ಸಿರಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಅವ್ಯವಹಾರಗಳಿಗೆ ಕಾರಣರಾದ ಮತ್ತು ಜಂಟಿ ವಿಚಾರಣೆಗೆ ಒಳಪಡಿಸಲಾಗಿದ್ದ ಒಟ್ಟು 12 
ಅಧಿಕಾರಿಗಳ ಪೈಕಿ, 12ನೇ ಆರೋಪಿಯಾಗಿದ್ದ ಶ್ರೀ ಹೆಚ್. ಪ್ರತಾಪ್ ಗೌಡ ದ್ವಿತೀಯ ದರ್ಜೆ ಸಹಾಯಕ ಇವರು ದಿನಾಂಕ : 25 - 08 - 2010 ರಂದು 
ನಿಧನ ಹೊಂದಿರುವುದಾಗಿ ಇಲಾಖೆಯ ಪತ್ರ ಸಂಖ್ಯೆ : ಕೃಮಾಇ 271 ಸಿಬ್ಬಂದಿ - 1( ಬಿ ) 2007 ದಿನಾಂಕ : 04 - 12 - 2010ರ ವರದಿಯ ಆಧಾರದ 
ಮೇಲೆ (5) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಈ ಪ್ರಕರಣದ 12ನೇ ಆರೋಪಿಯಾದ ಶ್ರೀ ಹೆಚ್. ಪ್ರತಾಪ್ ಗೌಡ ದ್ವಿತೀಯ ದರ್ಜೆ ಸಹಾಯಕರು 
ಇವರ ವಿರುದ್ಧದ ಆರೋಪಗಳು ವಿಚಾರಣೆ ಹಾಗೂ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಅಗತ್ಯತೆ ಇಲ್ಲದೇ ಇರುವುದರಿಂದ ಇವರ ವಿರುದ್ಧದ 
ವಿಚಾರಣೆಯನ್ನು ಕೈಬಿಡಲಾಗಿದೆ. 

ಮೇಲೆ ( 6) ರಲ್ಲಿ ಓದಲಾದ ಪತ್ರದಲ್ಲಿ ಶಿರಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 2003 - 04 ರಿಂದ 2006 - 07ನೇ ಸಾಲಿನ 
ಪರ್ಮಿಟ್ ಪುಸ್ತಕಗಳು ದುರುಪಯೋಗವಾಗಿರುವುದು ದೃಢಪಟ್ಟಿರುವುದರಿಂದ ಇಲಾಖಾ ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವಿಚಾರಣಾ ವರದಿಯಲ್ಲಿ 
ಅವರುಗಳ ವಿರುದ್ಧದ ಆರೋಪಗಳು ಸಾಬೀತಾಗಿದ್ದು ಆ ಅಧಿಕಾರಿ / ನೌಕರರ ವಿರುದ್ದ ಪುನರ್ ವಿಚಾರಣೆ ಅವಶ್ಯಕತೆ ಇರುವುದಿಲ್ಲವೆಂದು ಅವರುಗಳಿಗೆ 
ದಂಡನೆ ನಿಗದಿಪಡಿಸಬಹುದೆಂದು ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ಇವರು ಸರ್ಕಾರಕ್ಕೆ ವರದಿ ಮಾಡಿರುತ್ತಾರೆ . 

ಮೇಲೆ ( 7) ರಲ್ಲಿ ಓದಲಾದ ದಿನಾಂಕ : 28 - 02 - 2012ರ ಆದೇಶದಲ್ಲಿ ಕ್ರಮ ಸಂಖ್ಯೆ : 2 ಮತ್ತು 3 ರಲ್ಲಿನ ಶ್ರೀ ಎಲ್ , ಅಮರೇಶ್ ಮತ್ತು 
ಶ್ರೀ ಪಿ . ಟಿ. ವಿರೂಪಾಕ್ಷಪ್ಪ ಇವರುಗಳನ್ನು ಆರೋಪ ಮುಕ್ತಗೊಳಿಸಿ ಆದೇಶ ಹೊರಡಿಸಿದೆ. 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ನಿಯಮಾನುಸಾರ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಶಿರಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 
2003- 04 ರಿಂದ 2006 - 07ನೇ ಸಾಲಿನವರೆಗೆ ಪರ್ಮಿಟ್ ಪುಸ್ತಕಗಳ ಅವ್ಯವಹಾರಗಳಿಂದಾಗಿ ಸಿರಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಆರ್ಥಿಕ 
ನಷ್ಟ ಉಂಟಾಗಲು ಕಾರಣರಾದ ಕ್ರಮ ಸಂಖ್ಯೆ 1, 4 ರಿಂದ 11ವರೆಗಿನ ಅಧಿಕಾರಿ / ನೌಕರರ ವಿರುದ್ಧ ಆರೋಪಗಳು ರುಜುವಾತಾಗಿರುವುದರಿಂದ 
ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ , 1957ರ ನಿಯಮ 8 ರನ್ವಯ ದಂಡನೆ ವಿಧಿಸಲು 
ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 140 ಮಾಇಸೇ (1) 2008 ಬೆಂಗಳೂರು, ದಿನಾಂಕ : 28.02.2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸಿರಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 2003 - 04 ರಿಂದ 2006 - 07ನೇ 
ಸಾಲಿನಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣರಾದವರ ಈ ಕೆಳಕಂಡ ಅಧಿಕಾರಿ ಮತ್ತು ನೌಕರರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ 
ಮತ್ತು ಮೇಲ್ಮನವಿ) ನಿಯಮಾವಳಿ , 1957ರ ನಿಯಮ 8 ರನ್ವಯ ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ದಂಡನೆಯನ್ನು ವಿಧಿಸಲು 
ಆದೇಶಿಸಿದೆ. 
ಕ್ರ. ಸಂ . ಹೆಸರು ಪದನಾಮ ಮತ್ತು ಪ್ರಸ್ತುತ ಕಾರ್ಯ 

ವಿಧಿಸಿರುವ ದಂಡನೆ 
ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀಯುತರು 
ಆರ್. ತಿಪ್ಪೇಸ್ವಾಮಿ 

ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ಕಾರ್ಯದರ್ಶಿ , 

ನಿಯಮಗಳು , 1957ರ ನಿಯಮ 8 (i ) ರನ್ವಯ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಶಿರಾ 

ಸಂಚಿತ ಪರಿಣಾಮ ಸಹಿತ ಮುಂದಿನ ಎರಡು ವಾರ್ಷಿಕ ವೇತನ 

ಬಡ್ತಿಗಳನ್ನು ತಡೆಹಿಡಿಯುವುದು. 
2 . ಆರ್ಥಿಕ ನಷ್ಟ ಮೊತ್ತು ರೂ . 10.44,982 - 00ನ್ನು ವಸೂಲಾತಿ 

ಮಾಡುವುದು. 
ಎಸ್. ಮಲ್ಲಿಕಾರ್ಜುನ 

ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
ಹಿರಿಯ ಮಾರುಕಟ್ಟೆ ಮೇಲ್ವಿಚಾರಕ 

ನಿಯಮಗಳು, 1957ರ ನಿಯಮ 8 (ii) ರನ್ವಯ ವಾಗ್ದಂಡನೆ ವಿಧಿಸಿದೆ. 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ತಿಪಟೂರು 
ಮುತ್ತಣ್ಣ 

ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
ಲೆಕ್ಕಿಗರು ದರ್ಜೆ - 2 

ನಿಯಮಗಳು, 1957ರ ನಿಯಮ 8 ( iv -ಕ ) ರನ್ವಯ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಶಿರಗುಪ್ಪ 

1. ಪ್ರಸ್ತುತ ಇರುವ ಕಾಲಿಕ ವೇತನದ ಒಂದು ಹಂತದಿಂದ ಕೆಳಗೆ 

ಇಳಿಸುವುದು. 
ಆರ್ಥಿಕ ನಷ್ಟ ಮೊತ್ತ ರೂ . 10,27,651 - 00ನ್ನು ವಸೂಲಾತಿ 

ಮಾಡುವುದು. 
ಮುರ್ತುಜಾಸಾಬ್ 

ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
ಪ್ರಥಮ ದರ್ಜೆ ಸಹಾಯಕರು 

ನಿಯಮಗಳು , 1957ರ ನಿಯಮ 8 ( iv - ಕ) ರನ್ವಯ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬೆಂಗಳೂರು 1. ಪ್ರಸ್ತುತ ಇರುವ ಕಾಲಿಕ ವೇತನದ ಒಂದು ಹಂತದಿಂದ ಕೆಳಗೆ 

ಇಳಿಸುವುದು . 
2. ಆರ್ಥಿಕ ನಷ್ಟ ಮೊತ್ತ ರೂ . 25, 25 ,382 - 00ನ್ನು ವಸೂಲಾತಿ 

ಮಾಡುವುದು . 
ಟಿ. ಲಕ್ಷ್ಮೀನಾರಾಯಣ 

ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ಪ್ರಥಮ ದರ್ಜೆ ಸಹಾಯಕರು, 

ನಿಯಮಗಳು, 1957ರ ನಿಯಮ 8 (iv - ಕ) ರನ್ವಯ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಳ್ಳಾರಿ 

1. ಪ್ರಸ್ತುತ ಇರುವ ಕಾಲಿಕ ವೇತನದ ಒಂದು ಹಂತದಿಂದ ಕೆಳಗೆ 

ಇಳಿಸುವುದು. 
2. ಆರ್ಥಿಕ ನಷ್ಟ ಮೊತ್ತ ರೂ . 25,25,382 -00ನ್ನು ವಸೂಲಾತಿ 

ಮಾಡುವುದು . 
ಕೆ . ಮನೋಹರ 

ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ಆಂತರಿಕ ಲೆಕ್ಕ ಪರಿಶೋಧಕರು, ದರ್ಜೆ - 2 , ಕೃಷಿ | ನಿಯಮಗಳು , 1957ರ ನಿಯಮ 8 ( ii) ರನ್ವಯ 
ಉತ್ಪನ್ನ ಮಾರುಕಟ್ಟೆ ಸಮಿತಿ, ಶಿರಗುಪ್ಪ 

1. ಸಂಚಿತ ಪರಿಣಾಮ ಸಹಿತ ಮುಂದಿನ ಎರಡು ವಾರ್ಷಿಕ ವೇತನ 

ಬಡ್ಡಿಯನ್ನು ತಡೆಹಿಡಿಯುವುದು. 
ಆರ್ಥಿಕ ನಷ್ಟ ಮೊತ್ತ ರೂ . 10.27, 651- 00ನ್ನು ವಸೂಲಾತಿ 
ಮಾಡುವುದು. 


2 . 


೧೧೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬, ೨೦೧೨ 


ಭಾಗ - ೧ 


ಶಾಮಣ್ಣ 

ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ಮಾರಾಟ ಸಹಾಯಕರು 

ನಿಯಮಗಳು , 1957ರ ನಿಯಮ 8(i ) ರನ್ವಯ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಗಂಗಾವತಿ 

1. ಸಂಚಿತ ಪರಿಣಾಮ ಸಹಿತ ಮುಂದಿನ ಮೂರು ವಾರ್ಷಿಕ ವೇತನ 
* ಬಡ್ಡಿಯನ್ನು ತಡೆಹಿಡಿಯುವುದು. 
2 . ಆರ್ಥಿಕ ನಷ್ಟ ಮೊತ್ತ ರೂ . 24 ,53 ,739 - 00ನ್ನು ವಸೂಲಾತಿ 

ಮಾಡುವುದು. 
ಶ್ರೀಮಂತ ಏಡ್ಡಿ 

ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ ) 
ಮಾರಾಟ ಸಹಾಯಕರು 

ನಿಯಮಗಳು, 1957ರ ನಿಯಮ 8 ( ii) ರನ್ವಯ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಶಿರಗುಪ್ಪ 

1. ಸಂಚಿತ ಪರಿಣಾಮ ಸಹಿತ ಮುಂದಿನ ಎರಡು ವಾರ್ಷಿಕ ವೇತನ 

ಬಡ್ಡಿಯನ್ನು ತಡೆಹಿಡಿಯುವುದು. 
2 . ಆರ್ಥಿಕ ನಷ್ಟ ಮೊತ್ತ ರೂ . 35 ,56 , 033 - 00ನ್ನು ವಸೂಲಾತಿ 

ಮಾಡುವುದು . 
ವಲೀಭಾಷಾ 

ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ಮಾರಾಟ ಸಹಾಯಕರು 

ನಿಯಮಗಳು , 1957ರ ನಿಯಮ 8 ( i) ರನ್ವಯ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಶಿರಗುಪ್ಪ 

1 . ಸಂಚಿತ ಪರಿಣಾಮ ಸಹಿತ ಮುಂದಿನ ಮೂರು ವಾರ್ಷಿಕ ವೇತನ 

ಬಡ್ಡಿಯನ್ನು ತಡೆಹಿಡಿಯುವುದು. 
2 . ಆರ್ಥಿಕ ನಷ್ಟ ಮೊತ್ತ ರೂ . 35 ,56 , 033 - 00ನ್ನು ವಸೂಲಾತಿ 

ಮಾಡುವುದು, 
ನಿರ್ದೆಶಕರು , ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ಇವರು ಸದರಿ ಆದೇಶವನ್ನು ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮಗಳನ್ನು 
ಕೈಗೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 899 

ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ವಿಷಯ : ಸಿರಗುಪ್ಪ , ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ನಡೆದಿರುವ ಅವ್ಯವಹಾರಗಳಿಗೆ ಕಾರಣರಾದ ಅಧಿಕಾರಿ ಮತ್ತು 

ನೌಕರರ ವಿರುದ್ಧ ಶಿಸ್ತು ಕ್ರಮ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ನಿರ್ದೆಶಕರು , ಕೃಷಿ ಮಾರಾಟ ಇಲಾಖೆ ರವರ ಪತ್ರ ಸಂಖ್ಯೆ : ಕೃಮಾಇ/271/ಸಿಬ್ಬಂದಿ - 1( ಬಿ ) / 2007 ದಿನಾಂಕ 

: 20 -10 - 2011. 
2. ಸರ್ಕಾರದ ಆದೇಶ ಸಂಖ್ಯೆ : ಸಇ 140 ಮಾಇಸೇ 2008 ದಿನಾಂಕ : 14 - 07 - 2008 . 
3 . ಇಲಾಖಾ ವಿಚಾರಣಾಧಿಕಾರಿಗಳ ವರದಿ ದಿನಾಂಕ : 14 - 12 - 2009 . 
4 . ಸರ್ಕಾರದ 2ನೇ ಕಾರಣ ಕೇಳುವ ನೋಟೀಸು ಸಂಖ್ಯೆ : ಸಇ 140 ಮಾಇಸೇ (1 ರಿಂದ 10) 2008 

ದಿನಾಂಕ : 09 - 02 - 2010 ಮತ್ತು ಅಧಿಕಾರಿ ನೌಕರರ ಲಿಖಿತ ಸಮಜಾಯಿಷಿ ಹೇಳಿಕೆಗಳು. 
ಪ್ರಸ್ತಾವನೆ : 

ಸಿರಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವ್ಯಾಪ್ತಿಯಲ್ಲಿ ಭತ್ತ ಮತ್ತು ಅಕ್ಕಿ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವ್ಯಾಪಾರ ವ್ಯವಹಾರದಲ್ಲಿ 
ಸಾಗಾಣಿಕೆ , ಪರ್ಮಿಟ್ ಪುಸ್ತಕಗಳ ದುರ್ಬಳಕೆ, ಮಾರುಕಟ್ಟೆ ಶುಲ್ಕ ವಸೂಲಿ ಮಾಡಲು ಕ್ರಮ ಕೈಗೊಳ್ಳದೇ ಇರುವುದು, ಪರ್ಮಿಟ್ ಲೆಕ್ಕ ಪುಸ್ತಕಗಳನ್ನು 
ಆಡಿಟ್ ತಪಾಸಣೆಗೆ ಒದಗಿಸದೇ ಇರುವುದು ಮುಂತಾದ ಅವ್ಯವಹಾರಗಳಿಂದಾಗಿ 2003 - 04 ರಿಂದ 2006 - 07ನೇ ಸಾಲಿನವರೆಗೆ ಸಮಿತಿಗೆ ಆರ್ಥಿಕ 
ನಷ್ಟ ಉಂಟು ಮಾಡಿರುವುದಾಗಿ ವಿಶೇಷ ಲೆಕ್ಕಪರಿಶೋಧಕರು, ಕೃಷಿ ಮಾರಾಟ ಇಲಾಖೆ, ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ ಇವರು ಸಲ್ಲಿಸಿದ 
ಲೆಕ್ಕಪರಿಶೋಧನಾ ವರದಿಯಲ್ಲಿ ಸಿರಗುಪ್ಪ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿದ ಈ ಕೆಳಕಂಡ ಅಧಿಕಾರಿ ಮತ್ತು ನೌಕರರು 
ಕಾರಣರಾಗಿರುವುದರಿಂದ ಸದರಿ ಅಧಿಕಾರಿ/ನೌಕರರ ವಿರುದ್ಧ ಜಂಟಿ ಇಲಾಖಾ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿಗಳನ್ನು ನೇಮಿಸುವಂತೆ ಕೋರಿ 
ನಿರ್ದೆಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ರವರು ಮೇಲೆ (1) ರಲ್ಲಿ ಓದಲಾದ ತಮ್ಮ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದರು. 
( ಕ್ರ. ಸಂ . ಅಧಿಕಾರಿ/ ನೌಕರರ ಹೆಸರು ಶ್ರೀಯುತರು ಶಿರಗುಪ್ಪ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿದ ಹುದ್ದೆ 
ಆರ್ . ತಿಪ್ಪೇಸ್ವಾಮಿ 

ಕಾರ್ಯದರ್ಶಿ 
2 ಎಲ್, ಅಮರೇಶ್ 

ಸಹಾಯಕ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿ 
ಪಿ . ಟಿ. ವಿರೂಪಾಕ್ಷಪ್ಪ 

ಕಾರ್ಯದರ್ಶಿ 
ಎಸ್. ಮಲ್ಲಿಕಾರ್ಜುನ 

ಪ್ರಥಮ ದರ್ಜೆ ಸಹಾಯಕರಾಗಿ ಮತ್ತು ಸಹಾಯಕ 

ಕಾರ್ಯದರ್ಶಿ 
ಮುತ್ತಣ್ಣ 

ಲೆಕ್ಕಿಗರು 
ಮುರ್ತುಜಾಸಾಬ್ 

ಲೆಕ್ಕಿಗರು ದರ್ಜೆ - 2 
ಬಿ . ಲಕ್ಷ್ಮೀನಾರಾಯಣ 

ಆಂತರಿಕ ಲೆಕ್ಕ ಪರಿಶೋಧಕರು 
ಕೆ. ಮನೋಹರ 

ಆಂತರಿಕ ಲೆಕ್ಕ ಪರಿಶೋಧಕರು 
| 9 | ಶಾಮಣ 

| ಮಾರಾಟ ಸಹಾಯಕರು 
| 10 | ಶ್ರೀಮಂತ ಏಡ್ಡಿ 

ಮಾರಾಟ ಸಹಾಯಕರು 
| 11 | ವಲೀಭಾಷಾ 

| ಮಾರಾಟ ಸಹಾಯಕರು 
| ಹೆಚ್ . ಪ್ರತಾಪ್ ಗೌಡ 

ದ್ವಿತೀಯ ದರ್ಜೆ ಸಹಾಯಕರು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೬೫ 


ಮೇಲೆ ( 2) ರಲ್ಲಿ ಓದಲಾದ ಆದೇಶದಲ್ಲಿ ಸಿರಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 2003 - 04 ರಿಂದ 2006 - 07ನೇ ಸಾಲಿನ ಲೆಕ್ಕ 
ಪರಿಶೋಧನಾ ವರದಿಯಲ್ಲಿ ಸಮಿತಿಗೆ ಆರ್ಥಿಕ ನಷ್ಟ ಉಂಟಾಗಲು ಕಾರಣರಾದ ಮೇಲಿನ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಕರ್ನಾಟಕ 
ನಾಗರೀಕ ಸೇವಾ ( ಸಿ.ಸಿ.ಎ.) ನಿಯಮಾವಳಿಗಳು ನಿಯಮ 1957ರ ನಿಯಮ 13ರ ಅನ್ವಯ ವಿಚಾರಣಾಧಿಕಾರಿಯಾಗಿ ಶ್ರೀ ಕೆ.ಎನ್. ನಾಗೇಂದ್ರ 
ಕುಮಾರ್‌ ನಿವೃತ್ತ ಜಿಲ್ಲಾ ಸೆಷನ್ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು ನೇಮಿಸಲಾಗಿತ್ತು . 

ಮೇಲೆ ( 3)ರಲ್ಲಿ ಓದಲಾದ ಪತ್ರದಲ್ಲಿ ವಿಚಾರಣಾಧಿಕಾರಿಗಳು ಪ್ರಕರಣದ ವಿಚಾರಣೆಯನ್ನು ಪೂರ್ಣಗೊಳಿಸಿ ವಿಚಾರಣಾ ವರದಿಯನ್ನು 
ದಿನಾಂಕ : 14 - 12 -2009 ರಂದು ಸರ್ಕಾರಕ್ಕೆ ಸಲ್ಲಿಸಿದ್ದು ವಿಚಾರಣಾ ವರದಿಯಲ್ಲಿ ಮೇಲ್ಕಂಡ ಆರೋಪಿತ ಅಧಿಕಾರಿ /ನೌಕರರ ಪೈಕಿ ಕ್ರಮ ಸಂಖ್ಯೆ : 2 
ಮತ್ತು 3 ರಲ್ಲಿರುವ ಶ್ರೀ ಎಲ್. ಅಮರೇಶ್, ಮತ್ತು ಶ್ರೀ ಪಿ . ಟಿ. ವಿರೂಪಾಕ್ಷಪ್ಪ ಇವರುಗಳ ವಿರುದ್ದ ಮಾಡಲಾದ ಆರೋಪಗಳು 
ಸಾಬೀತಾಗಿರುವುದಿಲ್ಲವೆಂದು ಮತ್ತು ಉಳಿದಂತೆ ಕ್ರಮ ಸಂಖ್ಯೆ 1, 4 ರಿಂದ 12 ವರೆಗಿನ ಅಧಿಕಾರಿ / ನೌಕರರ ವಿರುದ್ಧ ಆರೋಪಗಳು 
ರುಜುವಾತಾಗಿರುವುದಾಗಿ ವಿಚಾರಣಾ ವರದಿಯಲ್ಲಿ ವರದಿ ಮಾಡಿರುತ್ತಾರೆ. 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ನಿಯಮಾನುಸಾರ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಶಿರಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 
2003 -04 ರಿಂದ 2006 - 07ನೇ ಸಾಲಿನವರೆಗೆ ಪರ್ಮಿಟ್ ಪುಸ್ತಕಗಳು ದುರುಪಯೋಗವಾಗಿ ಸಮಿತಿಗೆ ಆರ್ಥಿಕ ನಷ್ಟ ಉಂಟಾಗಲು ಕಾರಣರಾದ 
ಪ್ರಕರಣದಲ್ಲಿ ಕ್ರಮ ಸಂಖ್ಯೆ 2 ಮತ್ತು 3 ರಲ್ಲಿನ ಶ್ರೀ ಎಲ್ . ಅಮರೇಶ್ ಕಾರ್ಯದರ್ಶಿ ಮತ್ತು ಶ್ರೀ ಪಿ . ಟಿ. ವಿರೂಪಾಕ್ಷಪ್ಪ , ಸಹಾಯಕ ಕಾರ್ಯದರ್ಶಿ 
ಇವರುಗಳ ವಿರುದ್ಧದ ಆರೋಪಗಳು ರುಜುವಾತಾಗಿಲ್ಲವೆಂದು ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯಲ್ಲಿ ತಿಳಿಸಿರುವುದರಿಂದ ಅವರುಗಳನ್ನು 
ಆರೋಪಗಳಿಂದ ಮುಕ್ತಗೊಳಿಸುವ ಬಗ್ಗೆ ಸರ್ಕಾರವು ಪರಿಶೀಲಿಸಿದೆ. 

* ಸರ್ಕಾರದ ಆದೇಶ ಸಂಖ್ಯೆ : ಸಇ 140 ಮಾಇಸೇ (2) 2008 ಬೆಂಗಳೂರು, ದಿನಾಂಕ : 28.02.2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸಿರಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 2003 -04 ರಿಂದ 2006 
07ನೇ ಸಾಲಿನ ಲೆಕ್ಕಪರಿಶೋಧನಾ ವರದಿಯಲ್ಲಿ ಸಮಿತಿಗೆ ಆರ್ಥಿಕ ನಷ್ಟ ಉಂಟಾಗಿರುವ ಬಗ್ಗೆ ಮಾಡಲಾದ ಆರೋಪವು ಶ್ರೀ ಎಲ್. ಅಮರೇಶ, 
ಅಂದಿನ ಕಾರ್ಯದರ್ಶಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಿರಗುಪ್ಪ ಮತ್ತು ಶ್ರೀ ಪಿ.ಟಿ . ವಿರೂಪಾಕ್ಷಪ್ಪ, ಅಂದಿನ ಸಹಾಯಕ ಕಾರ್ಯದರ್ಶಿ , ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಿರಗುಪ್ಪ ಇವರುಗಳ ವಿರುದ್ಧದ ಆರೋಪಗಳು ವಿಚಾರಣಾ ವರದಿಯಲ್ಲಿ ಸಾಬೀತಾಗದೇ ಇರುವುದನ್ನು ಪರಿಗಣಿಸಿ 
ಇವರುಗಳನ್ನು ಆರೋಪ ಮುಕ್ತಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 900 

ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ 


PERSONNEL AND ADMINISTRATIVE REFORMS SECRETARIAT 

ADDENDUM 
No : DPAR . 104 .HGG: 2011 , Bangalore, Dated : 05. 03. 2012 . 


In the guidelines governing the extension of State Hospitality to the visiting dignitaries appended to the Government Order 
No: DPAR 554 HGG 2005 , dt : 22 -04 -2006 , Under the head State Guests below the words Chief Election Commissioner appearing 
in Sl. No . 10 at para 10 (a ), the following shall be inserted . 
10 ( a) Election Commissioners of India 

By Order and in the name of the Governor ofKarnataka 

Padmaraju 
P . R . 901 

Under Secretary to Government 

D . P .A . R (State Protocol). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ವಿಧೇಯಕ 2011ನ್ನು ಅನುಷ್ಠಾನಗೊಳಿಸಲು ಸಕಾಲ 

ಮಿಷನ್‌ಗಾಗಿ ಮ್ಯಾನೇಜ್‌ಮೆಂಟ್ ಸಮಾಲೋಚಕರನ್ನು ಹಾಗೂ ಐ . ಟಿ. ಸಮಾಲೋಚಕರನ್ನು ಆಯ್ಕೆ ಮಾಡಲು 

ಸಮಿತಿಗಳನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ : 1. ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 39 ಶಾಸನ 2011, ದಿನಾಂಕ: 02/ 01/2012. 

2 . ಅಧಿಸೂಚನೆ ಸಂಖ್ಯೆ: ಸಿಆಸುಇ 04 ಇಕಾಅ 2012 , ದಿನಾಂಕ: 14 /02 /2012. 
3. ಅಧಿಸೂಚನೆ ಸಂಖ್ಯೆ : ಸಿಆಸುಇ 28 ಇಕಾತಿ 2012, ದಿನಾಂಕ: 27/ 02 /2012. 
4. ಅಧಿಸೂಚನೆ ಸಂಖ್ಯೆ: ಸಿಆಸುಇ 04 ಇಕಾಅ 2012, ದಿನಾಂಕ: 01/ 03 /2012 . 
5, ಆದೇಶ ಸಂಖ್ಯೆ: ಸಿಆಸುಇ 20 ಇಕಾಅ 2012, ದಿನಾಂಕ 06 - 03- 2012 . 

6, ಆದೇಶ ಸಂಖ್ಯೆ: ಸಿಆಸುಇ 66 ಇಕಾಅ 2012 , ದಿನಾಂಕ 13 - 03 - 2012. 
ಪ್ರಸ್ತಾವನೆ : 

11 ಇಲಾಖೆಗಳ ಮುಖಾಂತರ 151 ಕಾಲಮಿತಿ ಸೇವೆಯನ್ನು ನಾಗರೀಕರಿಗೆ ಒದಗಿಸಲು ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ 
ಅಧಿನಿಯಮ, 2011 ವನ್ನು ರಾಜ್ಯ ಶಾಸನ ಸಭೆಯು ಸರ್ವಾನುಮತದಿಂದ ಅಂಗೀಕರಿಸಿತು. ಸಾರ್ವಜನಿಕರಿಗೆ ಸರ್ಕಾರಿ ಅಧಿಕಾರಿಗಳ 
ಹೊಣೆಗಾರಿಕೆಯನ್ನು ಖಾತರಿಪಡಿಸುವ ಮೂಲಕ ಸುಧಾರಿತ ಸೇವೆಯನ್ನು ನೀಡುವುದು ಈ ಅಧಿನಿಯಮದ ಮುಖ್ಯ ಉದ್ದೇಶವಾಗಿದೆ. ಇದು 


೧೧೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ - ೧ 


ಆಡಳಿತದಲ್ಲಿ ಹೆಚ್ಚಿನ ಪಾರದರ್ಶಕತೆ ಹಾಗೂ ದಕ್ಷತೆಯನ್ನು ತರುವುದಲ್ಲದೇ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಕುಂದುಕೊರತೆ ಹಾಗೂ ಭ್ರಷ್ಟ 
ಪದ್ಧತಿಗಳನ್ನು ಕಡಿಮೆ ಮಾಡುತ್ತದೆ. 

ಮೇಲೆ ಓದಲಾದ ಉಲ್ಲೇಖ (1) ರ ದಿನಾಂಕ: 02 /01/2012ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ 
ಅಧಿನಿಯಮದ ಮಸೂದೆಯನ್ನು ಕರ್ನಾಟಕ ರಾಜ್ಯ ವಿಶೇಷ ಪತ್ರಿಕೆಯಲ್ಲಿ ಭಾಗ IV - A ಯಲ್ಲಿ ಪ್ರಕಟಿಸಲಾಗಿದೆ. 

ಮೇಲೆ ಓದಲಾದ ಉಲ್ಲೇಖ ( 2) ರ ದಿನಾಂಕ: 14 /02 /2012ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರಿಕರಿಗೆ ಸೇವೆಗಳ ಖಾತರಿ ಕರಡು 
ನಿಯಮಗಳ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆ / ಸಲಹೆಗಳನ್ನು ಆಹ್ವಾನಿಸಿ 15 ದಿನಗಳ ಕಾಲಾವಕಾಶ ನೀಡಿ ಕರ್ನಾಟಕ ರಾಜ್ಯ ವಿಶೇಷ ಪತ್ರಿಕೆಯಲ್ಲಿ 
ಪ್ರಕಟಿಸಲಾಗಿತ್ತು. 

ಮೇಲೆ ಓದಲಾದ ಉಲ್ಲೇಖ ( 4) ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ನಿಯಮಗಳು 2012ನ್ನು ಕರ್ನಾಟಕ 
ರಾಜ್ಯ ವಿಶೇಷ ಪತ್ರಿಕೆಯ ಭಾಗ IV - A ನಲ್ಲಿ ದಿನಾಂಕ: 01/03/2012 ರಂದು ಪ್ರಕಟಿಸಿ ಜಾರಿಗೊಳಿಸಲಾಗಿದೆ. 

ಮೇಲೆ ಓದಲಾದ ಉಲ್ಲೇಖ ( 3) ರ ಅಧಿಸೂಚನೆಯಲ್ಲಿ ರಾಜ್ಯ ಸರ್ಕಾರವು ಪೈಲೆಟ್ ಲಾಂಚ್ ಮಾಡಿದ ಧಾರವಾಡ ಜಿಲ್ಲೆಯ ಧಾರವಾಡ 
ತಾಲ್ಲೂಕು, ಬೀದರ್ ಜಿಲ್ಲೆಯ ಔರಾದ್ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲ್ಲೂಕು ಹಾಗೂ 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಾಯಕ ಕಂದಾಯ ಅಧಿಕಾರಿಗಳ ಕಛೇರಿ, ಬೆಂಗಳೂರು ಇವುಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ 
ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ 2011ನ್ನು ದಿನಾಂಕ : 01/03/ 2012 ರಿಂದ ಜಾರಿಗೆ ತರಲಾಗಿದೆ. 

ಮೇಲೆ ಓದಲಾದ ಉಲ್ಲೇಖ (5) ರಲ್ಲಿ ಕರ್ನಾಟಕ ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ 2011ಅನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ರೂ . 5. 00 ಕೋಟಿಗಳ ವೆಚ್ಚದಲ್ಲಿ ಕೆಲವು ಅಧಿಕಾರಿ ಸಿಬ್ಬಂದಿಯೊಂದಿಗೆ ಸಕಾಲ ಮಂಡಳಿ ( ಮಿಷನ್ ಮೋಡ್) ಯನ್ನು ರಚಿಸಿ 
ದಿನಾಂಕ: 06 /03/ 2012 ರಂದು ಆದೇಶ ಹೊರಡಿಸಲಾಗಿದೆ. 

ಮೇಲೆ ಓದಲಾದ ಉಲ್ಲೇಖ (6) ರ ಆದೇಶದಲ್ಲಿ ಕರ್ನಾಟಕ ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ 2011 ರ ಅನುಸೂಚಿಯಲ್ಲಿ 
ವಿವರಿಸಿರುವ 11 ಇಲಾಖೆಗಳ ವ್ಯಾಪ್ತಿಗೆ ಬರುವ ಅಧಿಸೂಚಿತ ಸೇವೆಗಳನ್ನು ಕಾಲಮಿತಿಯೊಳಗೆ ನಾಗರೀಕರಿಗೆ ಒದಗಿಸಲು ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ 11 
ಇಲಾಖೆಗಳೊಂದಿಗೆ ಸಮನ್ವಯ , ಉಸ್ತುವಾರಿ ಮತ್ತು ಪರಿಶೀಲನೆಯನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಕರ್ನಾಟಕ 
ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ ಸಮನ್ವಯ ಸಮಿತಿಯನ್ನು ರಚಿಸಿ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ : 

“ಸಕಾಲ ಮಿಷನ್ ” ಗಾಗಿ ಮ್ಯಾನೇಜ್‌ಮೆಂಟ್ ಸಮಾಲೋಚಕರು ಹಾಗೂ ಐ. ಟಿ. ಸಮಾಲೋಚಕರ ಅಗತ್ಯವಿದ್ದು, ಇವರನ್ನು ಆಯ್ಕೆ 
ಮಾಡುವ ಸಲುವಾಗಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಎರಡು ಸಮಿತಿಯನ್ನು ರಚಿಸಲು ಉದ್ದೇಶಿಸಿದೆ. 

ಮ್ಯಾನೇಜ್‌ಮೆಂಟ್ ಸಮಾಲೋಚಕರನ್ನು ಆಯ್ಕೆ ಮಾಡಲು ಈ ಕೆಳಕಂಡ ಸಮಿತಿ: 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಸಿಆಸುಇ ( ಆಡಳಿತ ಸುಧಾರಣೆ) 

ಆಯುಕ್ತರು, ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆ 
3. ಸರ್ಕಾರದ ಉಪ ಕಾರ್ಯದರ್ಶಿಗಳು, ಸಿಆಸುಇ ( ಸೇವೆಗಳು) 
4, ಶ್ರೀ ಶ್ರೀಧರ್‌ ಪಬ್ಬಿಸೆಟ್ಟಿ, ಚೀಫ್ ಆಪರೇಟಿಂಗ್ ಆಫೀಸರ್, ಸೆಂಟರ್ ಫಾರ್ ಪಬ್ಲಿಕ್ ಪಾಲಿಸಿ, ಐಐಎಂಬಿ 
5. ನಿರ್ದೆಶಕರು, ವಿತ್ತೀಯ ನೀತಿ ಸಂಸ್ಥೆ, ಬೆಂಗಳೂರು 

ಹಾಗೂ ಐ. ಟಿ. ಸಮಾಲೋಚಕರನ್ನು ಆಯ್ಕೆ ಮಾಡಲು ಈ ಕೆಳಕಂಡ ಸಮಿತಿ: 
1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಸಿಆಸುಇ ( ಆಡಳಿತ ಸುಧಾರಣೆ) 
2. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು , ಸಿಇಜಿ , ಸಿಆಸುಇ ( ಇ - ಆಡಳಿತ) 
3. ಆಯಕ್ತರು , ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆ 
4. ಸರ್ಕಾರದ ಉಪ ಕಾರ್ಯದರ್ಶಿಗಳು, ಸಿಆಸುಇ (ಸೇವೆಗಳು) 
5. ನಿರ್ದೆಶಕರು, ವಿತ್ತೀಯ ನೀತಿ ಸಂಸ್ಥೆ , ಬೆಂಗಳೂರು 
ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 70 ಆಕಾಅ 2012 ಬೆಂಗಳೂರು, ದಿನಾಂಕ : 13ನೇ ಮಾರ್ಚ್ 2012. 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011 ಅನ್ನು 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ಕೆಳಕಂಡಂತೆ ಎರಡು ಸಮಿತಿಗಳನ್ನು ರಚಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಮ್ಯಾನೇಜ್‌ಮೆಂಟ್ ಸಮಾಲೋಚಕರನ್ನು ಆಯ್ಕೆ ಮಾಡಲು ಈ ಕೆಳಕಂಡ ಸಮಿತಿ: 
1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಸಿಆಸುಇ ( ಆಡಳಿತ ಸುಧಾರಣೆ) 
2. ಆಯುಕ್ತರು, ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆ 
3. ಸರ್ಕಾರದ ಉಪ ಕಾರ್ಯದರ್ಶಿಗಳು, ಸಿಆಸುಇ (ಸೇವೆಗಳು) 
4. ಶ್ರೀ ಶ್ರೀಧರ್ ಪಬ್ಬಿಸೆಟ್ಟಿ , ಚೀಫ್ ಆಪರೇಟಿಂಗ್ ಆಫೀಸರ್ , ಸೆಂಟರ್ ಫಾರ್ ಪಬ್ಲಿಕ್ ಪಾಲಿಸಿ, ಐಐಎಂಬಿ 
5. ನಿರ್ದೆಶಕರು, ವಿತ್ತೀಯ ನೀತಿ ಸಂಸ್ಥೆ , ಬೆಂಗಳೂರು 

ಹಾಗೂ ಐ . ಟಿ. ಸಮಾಲೋಚಕರನ್ನು ಆಯ್ಕೆ ಮಾಡಲು ಈ ಕೆಳಕಂಡ ಸಮಿತಿ: 
1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಿಆಸುಇ ( ಆಡಳಿತ ಸುಧಾರಣೆ) 
2 . ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸಿಇಜಿ , ಸಿಆಸುಇ ( ಇ - ಆಡಳಿತ) 
3. ಆಯಕ್ತರು , ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೧೧೬೭ 


4. ಸರ್ಕಾರದ ಉಪ ಕಾರ್ಯದರ್ಶಿಗಳು, ಸಿಆಸುಇ (ಸೇವೆಗಳು) 
5. ನಿರ್ದೆಶಕರು, ವಿತ್ತೀಯ ನೀತಿ ಸಂಸ್ಥೆ , ಬೆಂಗಳೂರು 

ಈ ಮೇಲಿನ ವೆಚ್ಚವನ್ನು 2012 - 13ನೇ ಸಾಲಿನ ಲೆಕ್ಕಶೀರ್ಷಿಕೆ ಸಂಖ್ಯೆ * 2052 - 00 - 090 - 0 - 26 - 051 ಕರ್ನಾಟಕ ನಾಗರೀಕರಿಗೆ ಸೇವೆಗಳ 
ಖಾತರಿ ಅಧಿನಿಯಮದ ಅನುಷ್ಠಾನ ” ದಲ್ಲಿ ಭರಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್. 902 

ಕೆ. ಜಿ, ಶಶಿಕಲಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 

( ಆಸು - ನಾಗರೀಕ ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ವಿಧೇಯಕ 2011ನ್ನು ಅನುಷ್ಠಾನಗೊಳಿಸಲು ಜಿಲ್ಲಾ 

ಮಟ್ಟದ ಕರ್ನಾಟಕ ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ ಸಮನ್ವಯ ಸಮಿತಿ ರಚಿಸುವ ಬಗ್ಗೆ . 
ಓದಲಾಗಿದೆ : 1. ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 39 ಶಾಸನ 2011 , ದಿನಾಂಕ : 02 / 01 /2012 . 

2 . ಅಧಿಸೂಚನೆ ಸಂಖ್ಯೆ: ಸಿಆಸುಇ 04 ಇಕಾಅ 2012, ದಿನಾಂಕ: 14 /02 /2012 . 
3 . ಅಧಿಸೂಚನೆ ಸಂಖ್ಯೆ: ಸಿಆಸುಇ 28 ಇಕಾಅ 2012 , ದಿನಾಂಕ : 27 /02 /2012. 
4. ಅಧಿಸೂಚನೆ ಸಂಖ್ಯೆ: ಸಿಆಸುಇ 04 ಇಕಾಅ 2012 , ದಿನಾಂಕ : 01/03 /2012. 

5. ಆದೇಶ ಸಂಖ್ಯೆ : ಸಿಆಸುಇ 20 ಇಕಾಅ 2012 , ದಿನಾಂಕ 06 - 03 - 2012 . 
ಪ್ರಸ್ತಾವನೆ : 
- 11 ಇಲಾಖೆಗಳ ಮುಖಾಂತರ 151 ಕಾಲಮಿತಿ ಸೇವೆಯನ್ನು ನಾಗರೀಕರಿಗೆ ಒದಗಿಸಲು ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ 
ಅಧಿನಿಯಮ, 2011 ವನ್ನು ರಾಜ್ಯ ಶಾಸನ ಸಭೆಯು ಸರ್ವಾನುಮತದಿಂದ ಅಂಗೀಕರಿಸಿತು. ಸಾರ್ವಜನಿಕರಿಗೆ ಸರ್ಕಾರಿ ಅಧಿಕಾರಿಗಳ 
ಹೊಣೆಗಾರಿಕೆಯನ್ನು ಖಾತರಿಪಡಿಸುವ ಮೂಲಕ ಸುಧಾರಿತ ಸೇವೆಯನ್ನು ನೀಡುವುದು ಈ ಅಧಿನಿಯಮದ ಮುಖ್ಯ ಉದ್ದೇಶವಾಗಿದೆ. ಇದು 
ಆಡಳಿತದಲ್ಲಿ ಹೆಚ್ಚಿನ ಪಾರದರ್ಶಕತೆ ಹಾಗೂ ದಕ್ಷತೆಯನ್ನು ತರುವುದಲ್ಲದೇ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಕುಂದುಕೊರತೆ ಹಾಗೂ ಭ್ರಷ್ಟ 
ಪದ್ಧತಿಗಳನ್ನು ಕಡಿಮೆ ಮಾಡುತ್ತದೆ. 

ಮೇಲೆ ಓದಲಾದ ಉಲ್ಲೇಖ (3) ರ ದಿನಾಂಕ: 02 /01/2012ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ 
ಅಧಿನಿಯಮದ ಮಸೂದೆಯನ್ನು ಕರ್ನಾಟಕ ರಾಜ್ಯ ವಿಶೇಷ ಪತ್ರಿಕೆಯಲ್ಲಿ ಭಾಗ IV - A ಯಲ್ಲಿ ಪ್ರಕಟಿಸಲಾಗಿದೆ. 

ಮೇಲೆ ಓದಲಾದ ಉಲ್ಲೇಖ ( 4) ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ನಿಯಮಗಳು 2012ನ್ನು ಕರ್ನಾಟಕ 
ರಾಜ್ಯ ವಿಶೇಷ ಪತ್ರಿಕೆಯ ಭಾಗ IV - A ನಲ್ಲಿ ದಿನಾಂಕ: 01 /03 /2012 ರಂದು ಪ್ರಕಟಿಸಿ ಜಾರಿಗೊಳಿಸಲಾಗಿದೆ. 

ಮೇಲೆ ಓದಲಾದ ಉಲ್ಲೇಖ (3) ರ ಅಧಿಸೂಚನೆಯಲ್ಲಿ ರಾಜ್ಯ ಸರ್ಕಾರವು ಪೈಲೆಟ್ ಲಾಂಚ್ ಮಾಡಿದ ಧಾರವಾಡ ಜಿಲ್ಲೆಯ 
ಧಾರವಾಡ ತಾಲ್ಲೂಕು, ಬೀದರ್ ಜಿಲ್ಲೆಯ ಔರಾದ್ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು 
ತಾಲ್ಲೂಕು ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಾಯಕ ಕಂದಾಯ ಅಧಿಕಾರಿಗಳ ಕಛೇರಿ, ಬೆಂಗಳೂರು ಇವುಗಳಿಗೆ 
ಸಂಬಂಧಿಸಿದಂತೆ ಕರ್ನಾಟಕ ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ 2011ನ್ನು ದಿನಾಂಕ: 01 / 03 /2012 ರಿಂದ ಜಾರಿಗೆ ತರಲಾಗಿದೆ. 

ಈ ಕಾಯಿದೆಯನ್ನು ಸದ್ಯದಲ್ಲೇ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಜಾರಿ ಮಾಡಲು ಉದ್ದೇಶಿಸಲಾಗಿದೆ. 

- 11 ಇಲಾಖೆಗಳ ವ್ಯಾಪ್ತಿಗೆ ಬರುವ ಸೇವೆಗಳನ್ನು ಕಾಲಮಿತಿಯೊಳಗೆ ರಾಜ್ಯದ ನಾಗರೀಕರಿಗೆ ಸಕಾಲದಲ್ಲಿ ಒದಗಿಸಲು ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ 
11 ಇಲಾಖೆಗಳೊಂದಿಗೆ ಸಮನ್ವಯ , ಉಸ್ತುವಾರಿ ಮತ್ತು ಪರಿಶೀಲನೆಯನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ನಾಗರೀಕ ಸೇವೆಗಳ 
ಖಾತರಿ ಅಧಿನಿಯಮ ಸಮನ್ವಯ ಸಮಿತಿಯನ್ನು ರಚಿಸಲು ಉದ್ದೇಶಿಸಲಾಗಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 66 ಇಕಾಅ 2012 ಬೆಂಗಳೂರು, ದಿನಾಂಕ : 13ನೇ ಮಾರ್ಚ್ 2012. 
ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011 ರ ಅನುಸೂಚಿಯಲ್ಲಿ ವಿವರಿಸಿರುವ 11 ಇಲಾಖೆಗಳ ವ್ಯಾಪ್ತಿಗೆ ಬರುವ 
ಅಧಿಸೂಚಿತ ಸೇವೆಗಳನ್ನು ಕಾಲಮಿತಿಯೊಳಗೆ ನಾಗರೀಕರಿಗೆ ಒದಗಿಸಲು ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ 11 ಇಲಾಖೆಗಳೊಂದಿಗೆ ಸಮನ್ವಯ , ಉಸ್ತುವಾರಿ 
ಮತ್ತು ಪರಿಶೀಲನೆಯನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೆಳಕಂಡಂತೆ ಜಿಲ್ಲಾ ಮಟ್ಟದ ಕರ್ನಾಟಕ ನಾಗರೀಕ ಸೇವೆಗಳ ಖಾತರಿ 
ಅಧಿನಿಯಮ ಸಮನ್ವಯ ಸಮಿತಿಯನ್ನು ರಚಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ: 
1. ಜಿಲ್ಲೆಯ ಜಿಲ್ಲಾಧಿಕಾರಿಗಳು 

ಅಧ್ಯಕ್ಷರು 
2 . ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು 

ಸದಸ್ಯರು 
3. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ 

ಸದಸ್ಯರು 
4. ಜಿಲ್ಲೆಯ ಮುನಿಸಿಪಲ್ ಕಮೀಷನರ್ 

ಸದಸ್ಯರು 
5. ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು 

ಸದಸ್ಯರು 
6. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪ ನಿರ್ದೆಶಕರು 

ಸದಸ್ಯರು 
ಪದವಿಪೂರ್ವ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರು 

ಸದಸ್ಯರು 
8. ಜಿಲ್ಲಾ ವೈದ್ಯಾಧಿಕಾರಿಗಳು 

ಸದಸ್ಯರು 
೨. ಎಲ್ಲಾ ಅಸಿಸ್ಟೆಂಟ್ ಕಮೀಷನರುಗಳು 

ಸದಸ್ಯರು 
10. ಜಿಲ್ಲೆಯ ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯ 
ಉಪ ನಿರ್ದೆಶಕರು 

ಸದಸ್ಯರು 


೧೧೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ - ೧ 


| 


| 


| 


| 


11. ಜಿಲ್ಲೆಯಲ್ಲಿನ ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತರು 

ಸದಸ್ಯರು 
12 . ಜಿಲ್ಲೆಯ ಸಹಾಯಕ ಕಾರ್ಮಿಕ ಅಧಿಕಾರಿ 

ಸದಸ್ಯರು 
13 . ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆಯ ಉಪ ನಿರ್ದೇಶಕರು. 

ಸದಸ್ಯರು 
14. ಜಿಲ್ಲಾ ವ್ಯವಸ್ಥಾಪಕರು, ರಾಷ್ಟ್ರೀಯ ಮಾಹಿತಿ ಕೇಂದ್ರ 

ಸದಸ್ಯರು 
15. ಜಿಲ್ಲೆಯ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ 
* ಉಪ ನಿರ್ದೆಶಕರು/ಸಹಾಯಕ ನಿರ್ದೆಶಕರು 

ಸದಸ್ಯರು 
16, ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು 

ಸದಸ್ಯರು 
17 . ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು 

ಸದಸ್ಯ ಕಾರ್ಯದರ್ಶಿ 
18. ಜಿಲ್ಲಾ ಎನ್‌ಐಸಿ ಜಿಲ್ಲಾ ಮಾಹಿತಿ ಅಧಿಕಾರಿ ( ಡಿಐಒ ) 

ಸಲಹೆಗಾರರು 
ಈ ಸಮಿತಿಯು ಕೆಳಕಂಡ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳ ಬಗ್ಗೆ 
ಪರಿಶೀಲನೆ, ಉಸ್ತುವಾರಿ ಮತ್ತು ಮೇಲ್ವಿಚಾರಣೆ ಮಾಡುವುದು . 
1) ಒಟ್ಟಾರೆಯಾಗಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮದ ಬಗ್ಗೆ ಅಧಿಕಾರಿ/ ಸಿಬ್ಬಂದಿ ಮತ್ತು ನಾಗರೀಕರಲ್ಲಿ ಸಮಯಪ್ರಜ್ಞೆ ಮತ್ತು 

ಒಲವು ಮೂಡಿಸಲು ಪ್ರಯತ್ನಿಸುವುದು 
ಅಧಿಕೃತ ಅರ್ಜಿ ನಮೂನೆಗಳನ್ನು ಪ್ರಕಟಿಸಿ ಕಛೇರಿಯಲ್ಲಿ ಅಥವಾ ಸಹಾಯ ಕೇಂದ್ರಗಳ ಮೂಲಕ ವಿತರಿಸಲಾಗುತ್ತಿದೆಯೆ ಹಾಗೂ ಯಾವುದೇ 

ಕಾರಣಕ್ಕೂ ಮಧ್ಯವರ್ತಿಗಳು ಪ್ರವೇಶಿಸಿ ನಾಗರೀಕರಿಗೆ ಶೋಷಣೆ ಮಾಡದಂತೆ ನೋಡಿಕೊಳ್ಳತಕ್ಕದ್ದು. 
3) ಸೇವೆಗಳನ್ನು ಸಮಯಬದ್ದವಾಗಿ ನೀಡುವುದು ಮೇಲಿನ ಹಂತದಿಂದ ಕೆಳಗಿನ ಹಂತದವರೆಗಿನ ಎಲ್ಲಾ ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು 

ಖಚಿತಪಡಿಸಿಕೊಳ್ಳುವುದು. 
4) ನಿಗದಿತ ಸಮಯದಲ್ಲಿ ಸೇವೆಗಳನ್ನು ಒದಗಿಸಲು ಕಷ್ಟವೆಂದು ಕಂಡುಬಂದರೆ, ಆ ಸಮಸ್ಯೆಗೆ ಕಾರಣಗಳನ್ನು ಕಂಡುಹಿಡಿದು ಇನ್ನು ಮುಂದೆ ಆ ರೀತಿ 

ಆಗದಂತೆ ನೋಡಿಕೊಳ್ಳುವುದು. 
ಪ್ರತಿ ತಿಂಗಳೂ ಯಾವ ಸೇವೆಯಲ್ಲಿ ವಿಳಂಬ/ ವಿಫಲತೆ ಆಗಿದ್ದರೆ, ಅದರ ಬಗ್ಗೆ ಪರಿಶೀಲಿಸಿ ಸುಧಾರಣಾ ಕ್ರಮವನ್ನು ತೆಗೆದುಕೊಂಡು, ಈ ಬಗ್ಗೆ 
ಸಿಆಸುಇ ( ಆಸು) ವಿಭಾಗಕ್ಕೆ ವರದಿಯನ್ನು ಸಲ್ಲಿಸುವುದು 
ಸಕ್ಷಮ ಅಧಿಕಾರಿಗಳಿಗೆ ಪ್ರತ್ಯೇಕ ಲೆಕ್ಕ ಶೀರ್ಷಿಕೆಯೊಂದಿಗೆ ರೂ . 1000/ - ಇಂಪ್ರೆಸ್ಟ್ ಮೊತ್ತವನ್ನು ನೀಡಲಾಗುತ್ತಿದೆ. ಇದು ಸಾಲುವುದಿಲ್ಲವೆಂದು 
ಕಂಡುಬಂದರೆ ಈ ಬಗ್ಗೆ ಸಮರ್ಥನೆಯೊಂದಿಗೆ ಹೆಚ್ಚಿಸಲು ಪ್ರಸ್ತಾವನೆ ಮಂಡಿಸುವುದು. 

ಸಾರ್ವಜನಿಕರಿಗೆ ಈ ಅಧಿನಿಯಮದಡಿಯಲ್ಲಿ ಸೇವೆಗಳನ್ನು ಪಡೆಯಲು ನಿರಂತರ ತಿಳುವಳಿಕೆ /ಪ್ರಚಾರ ನೀಡುವುದು . 
8) ಈ ಅಧಿನಿಯಮದಡಿಯಲ್ಲಿ ಬೇಕಾಗುವ ಹೆಚ್ಚಿನ ಗಣಕಯಂತ್ರಗಳು / ಪೀಠೋಪಕರಣಗಳನ್ನು ಇಲಾಖೆಗೆ ಒದಗಿಸಿರುವ ಆಯವ್ಯಯ 

ಅನುದಾನದಿಂದ ಪೂರೈಸಲು ಕ್ರಮವಹಿಸಬೇಕು. ಒಂದು ಪಕ್ಷ ಒದಗಿಸಲು ಸಾಧ್ಯವಾಗದಿದ್ದಲ್ಲಿ ಗಣಕಯಂತ್ರ ಮತ್ತು ಅದರ ಪರಿಕರಗಳ ಬಗ್ಗೆ 

ಪ್ರಸ್ತಾವನೆಯನ್ನು ಸಿಆಸುಇ ( ಇ - ಆಡಳಿತ) ರವರಿಗೆ ಕಳುಹಿಸತಕ್ಕದ್ದು . 
9) ಜಿಲ್ಲೆಗೆ ಸಂಬಂಧಿಸಿದಂತೆ ಈ ಅಧಿನಿಯಮದಡಿಯಲ್ಲಿ ಆಗಿರುವ ಪ್ರಗತಿಯ ಮೌಲ್ಯಮಾಪನವನ್ನು ನಡೆಸಿ ಸರಳೀಕರಣ ಮತ್ತು ಗಣಕೀಕರಣ 

ಯೋಜನೆಯನ್ನು ರೂಪಿಸುವುದು . ರಾಷ್ಟ್ರೀಯ ಮಾಹಿತಿ ಕೇಂದ್ರದವರು ತಯಾರಿಸಿರುವ ಜಿ . ಎಸ್. ಸಿ ತಂತ್ರಾಂಶದ ಸದ್ಬಳಕೆಯನ್ನು 

ಮಾಡಿಕೊಳ್ಳುವಂತೆ ಮನನ ಮಾಡುವುದು . 
10) ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಬಗ್ಗೆ ವಿರ್ಮಶಿಸಿ ಬಾಹ್ಯ ಮೂಲಕ ವಾಹನ ಚಾಲಕರು, ಗಣಕಯಂತ್ರ ಸಹಾಯಕರು ಮತ್ತು ಗ್ರೂಪ್- ಡಿ 

ನೌಕರರನ್ನು ಒದಗಿಸತಕ್ಕದ್ದು. 
ಪ್ರತ್ಯೇಕವಾಗಿ ಪ್ರತಿ ಇಲಾಖೆಯ ಕಾರ್ಯಭಾರವನ್ನು ವಿಶ್ಲೇಷಿಸಿ, ಅಧಿಕ ಹುದ್ದೆಗಳ ಬಗ್ಗೆ ವಿವರಗಳನ್ನು ಸಕಾರಣಗಳೊಂದಿಗೆ ವರದಿಯನ್ನು 
ಸಂಬಂಧಿತ ಇಲಾಖಾ ಕಾರ್ಯದರ್ಶಿಯವರಿಗೆ ಕಳುಹಿಸುವುದು. ಅದಕ್ಕೂ ಮುಂಚೆ ಇಲಾಖೆಯೊಳಗೆ ರೀಡಿಪ್ಲಾಯ್ಮೆಂಟ್ ಮೂಲಕ ಭರ್ತಿ 

ಮಾಡುವ ಬಗ್ಗೆ ಪರಿಶೀಲಿಸುವುದು. 
12) ಈ ಅಧಿನಿಯಮದ ಸಂಬಂಧ ಸ್ಥಾಪಿಸಲಾಗಿರುವ ಕರೆ ಕೇಂದ್ರಗಳಲ್ಲಿ ಸ್ವೀಕೃತವಾಗಬಹುದಾದಂತಹ ನಾಗರೀಕರ ಪ್ರಶ್ನೆ , ಅವರ ಅರ್ಜಿಗಳ 

ಮೇಲ್ವಿಚಾರಣೆ ಬಗ್ಗೆ ಹಾಗೂ ಕರೆಕೇಂದ್ರದ ಸಿಬ್ಬಂದಿಗಳ ಕೋರಿಕೆಯ ಬಗ್ಗೆ ಜಿಲ್ಲೆಯಲ್ಲಿನ ನೋಡಲ್ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಸರಿಯಾದ 

ಮಾರ್ಗದರ್ಶನ/ ಮಾಹಿತಿ ನೀಡುವಂತೆ ನೋಡಿಕೊಳ್ಳತಕ್ಕದ್ದು. ಕರೆಕೇಂದ್ರದ ದೂರವಾಣಿ ಸಂಖ್ಯೆ: 44554455 ವೆಬ್ ವಿಳಾಸ : Kgsc @ nic.in 
13 ) ಆಗಿಂದ್ದಾಗ್ಗೆ ಸೇವಾ ಕೇಂದ್ರಗಳಿಂದ ಮಾಹಿತಿ ಪಡೆದು ಉದ್ಭವಿಸಬಹುದಾದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ 


5 ) 


7 ) 


ಸಮಿತಿಯು ಸ್ಥಳೀಯ ಅವಶ್ಯಕತೆಗನುಗುಣವಾಗಿ ಇನ್ನಾವುದೇ ಅಧಿಕಾರಿಗಳನ್ನು ಸಮಿತಿಗೆ ಸೇರ್ಪಡೆ ಮಾಡಿಕೊಳ್ಳಬಹುದು. ಹಾಗೂ ಪ್ರತಿ 
ಹದಿನೈದು ದಿನಗಳಿಗೊಮ್ಮೆ ಅಥವಾ ಅವಶ್ಯಕತೆಗನುಗಣವಾಗಿ ಸಭೆ ಸೇರಿ ಅಧಿನಿಯಮದ ಉಸ್ತುವಾರಿ ಮತ್ತು ಪರಿಶೀಲನೆ ಮಾಡುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್ , 903 

ಕೆ. ಜಿ, ಶಶಿಕಲಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

( ಆಸು - ನಾಗರೀಕ ಸೇವೆಗಳು) 


